ಶೀಘ್ರ ಸಾಕ್ಷರತಾ ಸಾಧನ 


( ಸಮವಾಯ ಪದ್ಧತಿಯ ವಿವೇಚನೆ ಹಾಗೂ ನಿವೌಹ್‌ 


ಲೇಖಕರು; 
ಶ್ರೀ. ಶಾಮರಾವ ಗಜೇಂದ್ರಗಡ, ಬ.ಎ, ಬಿಟ. 


ವಿಜಾಪೂರ ಜಿಲ್ಲಾ ಸರ್ವೋದಯ ಸಮಿತಿಯ 
“ ಸಮಾಜ ಶಿಶ್ಷಣ 7. ಪ್ರಕಟನೆ ೧ 


ಮುದ್ರಕರು: 
ಹೆ. ರಾ ನೊಹಕೆ 
ಸಂಯುಕ್ತ ಕರ್ನಾಟಿಕ ಮುದ್ರಣಾಲಯ 
ಹುಬ್ಬಳ್ಳಿ 


ಪ್ರಕಾಶಕರು: 
ಬೆಲೆ; ಗುರುರಾವ ನೆಂಕಟರಾನ ಜೋರಾಪೂರ 
0— ೬-0 ಸಂಚಾಲಕ ವಿಜಾಪೂರ ಜಿಲ್ಲಾ ಸರ್ವೋದಯ ಸಮಿತಿ, 
ಕಾರ್ಯಾಲಯ್ಯೆ ಬಾಗಲಕೋಟಿ, 


ಮೊದಲು ಮಾತು 


ಈ ಚಿಕ್ಕ ಪುಸ್ತಕದಲ್ಲಿ ನಿನರಿಸಿದ ಸದ್ದತಿಯನ್ನೂ ಸಟಿಗಳನ್ನೂ ನಾನು 
ಕಳೆದ ಹದಿನೈದು ವರುಷಗಳಿಗಿಂತಲೂ ಹೆಚ್ಚಾಗಿ ಉಪಯೋಗಿಸುತ್ತಿರುವೆ. 
ವಿಜಾಪೂರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪ್ರಮುಖ ಹೆಳ್ಳಿ ಗಳಲ್ಲಿ, ಇದಲ್ಲದೆ 
ಗದಗು ಧಾರವಾಡಗಳಲ್ಲಿ ಈ ಪದ್ಧತಿಯ ಪಾಠಗಳನ್ನು ಸಮಾಜ ಶಿಕ್ಷಣದ 
ತರಬೇತಿಯ ವರ್ಗಗಳಲ್ಲಿ ಅನೇಕಸಲ ಕೊಡಬೇಕಾಯಿತು. ಸಾವಿರಾರು 
ಶಿಕ್ಷಕರು ಈ ನನ್ನ ಪಾಠಗಳನ್ನು ನೋಡಿರುವರು--ಆನೇಕ ಶಿಕ್ಷಣತಜ್ಞರೂ 
ಕೂಡ. ವಯಸ್ಕರ ಮನೋಭೂಮಿಕೆಗೆ ಹೊಂದಿಕೆಯಾಗುನಂತೆ ಶೀಘ್ರ 
ಸಾಕ್ಷರತೆಯನ್ನು ತಂದುಕೊಡುವಲ್ಲಿ ಈ ಪಟಗಳೂ ಈ ಪದ್ಧತಿಯೂ 
ಉಪಯುಕ್ತವನಾದವುಗಳೆಂದು ಅವರಿಗೆ ಕಂಡುಬಂದಿತು. ಇವುಗಳನ್ನು ಅಚ್ಚು 
ಹಾಕಿಸಬೇಕೆಂದು ಎಲ್ಲ ಸ್ಥಳಗಳಲ್ಲಿ ಶಿಕ್ಷಕರು ನನ್ನನ್ನು ಕೇಳಿಕೊಂಡರು. 
ಹಾಗೆ ಮಾಡುವದು ನನ್ನಿಂದ ಇದುವರೆಗೆ ಆಗಿರಲಿಲ್ಲ. 

ಇಂದು ನನಗೆ ಆ ಸುಯೋಗವು ಒದಗಿದೆ. ವಿಜಾಪೂರ ಜಿಲ್ಲೆಯ 
ಸರ್ವೋದಯದ ಒಂದು ಕೇಂದ್ರವಾದ « ಬಾವಲತ್ತಿ? ಎಂಬ ಹೆಳ್ಳಿಯಲ್ಲಿ 
ಇದೇ ಬೇಸಗೆಯ ಸೂಟಿಯಲ್ಲಿ ಹತ್ತು ದಿನಗಳನ್ನು ಸುತ್ತಲಿನ ಹೆಳ್ಳಿ ಗಕೊಡನೆ 
ಸಮರಸನಾಗಿ ಕಳೆದೆ. ಅಲ್ಲಿಯೂ ಈ ಪದ್ದತಿಯ ಪ್ರಯೋಗದಿಂದ ಇದರ 
ಯಶಸ್ವಿತೆಯನ್ನು ಹೆಚ್ಚು ದೃಢಪಡಿಸಿಕೊಂಡೆ. 

ಈ ಪುಸ್ತಕದ ಪ್ರಕಟನೆಯ ಶ್ರೇಯಸ್ಸು ವಿಜಾಪೂರ ಜಿಲ್ಲಾ ಸರ್ವೋದಯ 
ಸಮಿತಿಯವರದು- ಅದರ ಸಂಚಾಲಕರದು. ಸ್ವತಂತ್ರ ಭಾರತದ ಪ್ರಗತಿಗೆ 
ತಳಹದಿಯೆನಿಸುವ ಸಮಾಜ ಶಿಕ್ಷಣವು ಕನ್ನಡ ನಾಡಿನಲ್ಲಿ ಒಂದಡಿ- 
ಯನ್ನಾದೆರೂ ಈ ಪುಸ್ತಕದ .ಸಹಾಯದಿಂದ ಮುಂದಿಟ್ಟರೆ ಸಾಕು-ನನ್ನ 
ಶ್ರಮವು ಸಾರ್ಥಕವಾಯಿತು. 

ಸಮಾಜ ಶಿಕ್ಷಣದ ಕಾರ್ಯದಲ್ಲಿ ನನ್ನನ್ನು ಮೊದಲು ಪ್ರೇರೇಪಿಸಿ ನನಗೆ 
ಮಾರ್ಗದರ್ಶನ ಮಾಡಿದ ಶ್ರೀ. ಹೆ. ಮ. ಬಬಲೇಶ್ವರ ಹಾಗೂ ಶ್ರೀ.ಜೆ. ಪಿ, 
ನಾಯಿಕರಿಗೆ ನನ್ನ ಕೃತಜ್ಞ ತೆಯನ್ನರ್ಸಿಸುವೆ. 


ಹುಬ್ಬಳ್ಳಿ ಗಜೇಂದ್ರಗಡ ಶಾಮರಾಯ 


೧-೮-೧೯೫೩ 


ಬಾನಲತ್ರಿಯ 
ಶ್ರೀ ರಂಗನಾಥಸ್ವಾಮಿಗೆ 


ಅರ್ಪಿತ 


ಸಂಚಾಲಕ. 





ಮುನ್ನುಡಿ 


ಸರ್ವೋದಯದ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಯ 
ಅಂಗವಾದ ಸಾಮಾಜಿಕ ಶಿಕ್ಷಣವೂ ಒಂದು ಕಾರ್ಯಭಾಗವಾಗಿದೆ. ಸಾಮಾಜಿಕ 
ಶಿಕ್ಷಣಪ್ರಸಾರಕ್ಕೆ ಸಹಾಯವಾಗುವ ಸಾಹಿತ್ಯವನ್ನು ಶಕ್ಯವಿದ್ದಷ್ಟು ಪ್ರಕಟಿಸ. 
ಬೇಕೆಂಬುವದು ನನ್ಮು ಮನೀಷೆಯಾಗಿದೆ. ಇದಕ್ಕೆ ಪೂರ್ವಭಾವಿಯಾಗಿ 
ಶೀಘ್ರ) ಸಾಕ್ಷರತಾ ಸಾಧನದ ಈ ಚಿಕ್ಕ ಪುಸ್ತಕವನ್ನು ಶಿಕ್ಷಕರ ಬೇಡಿಕೆ- 
ಯನ್ನು ಮನ್ಸ್ಟಿಸಿ ಪ್ರಕಓಸಿಜಿ. ಸಮಾಜ ಶಿಕ್ಷಣದಲ್ಲಿ ಹಳ್ಳಿ ಗರಿಗೆ ಉಸಯುಕ್ತ- 
ನಾದ ವಿವಿಧ ವಿಷಯಗಳ ಪರಿಚಯವನ್ನು ಮಾಡಿಕೊಡುವ ಚಿಕ್ಕ ಪುಸ್ತಕ- 
ಗಳನ್ನು ಪ್ರಕಟಿಸುವ ವಿಚಾರವನ್ನೂ ನಮ್ಮ ಸಮಿತಿಯು ಮಾಡಿದೆ. 

ಸಮಾಜ ಶಿಕ್ಷಣದಲ್ಲಿ ಬಹುಕಾಲ ದುಡಿಯುತ್ತಿರುವ ಶ್ರೀ. ಗಜೇಂದ್ರಗಡ 
ಶಾಮರಾಯರು ತಮ್ಮ ಪದ್ಧತಿಯ ವಿನರಣೆಯಂಕಿರುವ ಈ ಪುಸ್ತಕವನ್ನು 
ಬರೆದುಕೊಟ್ಟ ದ್ದಕ್ಕಾಗಿ ಸರ್ವೋದಯ ಸಮಿತಿಯು ಅವರಿಗೆ ಕೃತಜ್ಞವಾಗಿದೆ. 


ಬಾಗಲಕೋಟಿ J ಜೋರಾಸೂರ ಗುರುರಾಯ 
|. ಸಂಚಾಲಕ-ನಿಜಾಪೂರ ಜಿಲ್ಲಾ ಸರ್ವೋದಯ ಸಮಿತಿ 


ಸಂಯುಕ್ತ ಕರ್ನಾಟಕ ಮುದ್ರಣಾಲಯ, ಹುಬ್ಬಳ್ಳಿ. ೨೧೯೨-೫೩೧೦೧೦೦, 





ಶೀಘ್ರ ಸಾಕ್ಟರತಾ ಸಾಧನ್‌ 


ಕಥಾರೂಪವಾದ ಸಟಗಳಲ್ಲಿ* ಅನುಸರಿಸಿದ ಈ ಪದ್ಧತಿಗೆ ಹಲವು 
ಹೆಸರುಗಳು... 6 ಸಮವಾಯ ಪದ್ದ ತಿ? ಯೆನ್ನು ನದು ಅವುಗಳಲ್ಲಿ ಹೆಚ್ಚು 
ಸಮಂಜಸನೆನಿಸುನದರಿಂದ್ಯ ಅರ್ಥಪೂರ್ಣ ವಾದುದರಿಂದ ಆ ಹೆಸರಿನಿಂದಲೇ 
ಸ ಹೇಳುತ್ತ ಬಂದಿದೆ. ಕೆಲವರು ಇದಕ್ಕೆ « ಕಥಾನ ದ್ಭೃತಿ' ಯೆಂತಲೂ, 
« ಸ್ವರ-ಸಂಕೇತ ಸಾದೃಶ್ಯ? ನದ್ಭತಕಿಯೆಂತಲ್ಕೂ  ರಾಬಾಕ್‌' ಪದ್ಧತಿ- 
ಸಸ ಹೇಳುವದುಂಟು. ಇದರಲ್ಲಿ ಸ್ವರ, ಸಂಕೇತ್ಯ್ರ ಅರ್ಥ ಹಾಗೂ 
ಕಥೆ -- ಇವುಗಳ ಅನ್ಯೋನ್ಯವಾದ ಹೊಂದಿಕೆಯಿರುವದರಿಂದ ಇದಕ್ಕೆ 

ಸಮನಾಯ' ಪದ್ಭತಿಯೆಂದು ಹೇಳಿದರೆ ತಪ್ಪಾಗದು. 

ಈ ಪದ್ದತಿಯ ಸಟಿಗಳ ರಚನೆಯು ಹೀಗಿದೆ: ಕೆಲವು ಮೂಲಾಕ್ಷರ- 
ಗಳನ್ನು ಆಯ್ದುಕೊಳ್ಳುವದು. ಈ ಮೂಲಾಕ್ಷರಗಳು ವರ್ಣಮಾಲೆಯಲ್ಲಿ 
ಪ್ರಧಾನವಾದವುಗಳು. ಹೆಚ್ಚು ಬಳಿಕೆಯಲ್ಲಿ ಇರುವಂಥವುಗಳು. ಈ ಮೂಲಾ- 
ಕ್ಷರಗಳಿಂದ ಪ್ರಾರಂಭವಾಗುವ ಶಬ್ದಗಳು ಭಾವವಾಚಕಗಳಾಗಿರಜೆ ವಸ್ತು- 
ವಾಚಕಗಳಾಗಿರಬೇಕು. ಕಥೆಯಲ್ಲಿ ಬರುವ ವಸ್ತುಗಳ ಇಲ್ಲವೆ ವ್ಯಕ್ತಿಗಳ 
ಹೆಸರುಗಳಾಗಿರಬೇಕು. ಈ ವಸ್ತುಗಳು ಅಥವಾ ವ್ಯಕ್ತಿಗಳು ಹೆಳ್ಳಿಯ 
ಜೀವನದ ಘಟಕಗಳಾಗಿರಬೇಕು. ಶಕ್ಕವಿರುವಷ್ಟು ಹೆಳ್ಳಿಗೆರಿಗೆ ಪರಿಚಿತ- 
ನಾದವುಗಳಿರಬೇಕು. ತೀರ ಅನಿವಾರ್ಯವಾದಲ್ಲಿ ನಗರದ ವಸ್ತುಗಳನ್ನು 
(ಉದಾ: ಈ ಪಟಗೆಳಲ್ಲಿ ತೆಗೆದುಕೊಂಡ « ನಳ, «ಸಾಯಕಲ್‌ ಯಂತ್ರ?) 
ಎರವಲಾಗಿ ತರಜೇಕಾದರೂ ಹಳ್ಳಿಯ ಜೀವನದ ಸಂದರ್ಭ-ಸಸ್ಸ್ಟಿವೇಶಗಳಿಗೆ 
ಅವುಗಳನ್ನು ಹೇಗಾದರೂ ಹೊಂದಿಸಿಕೊಳ್ಳ ಬಹುದು. ಮೂಲಾಕ್ಷರಗಳಿಗಾಗಿ 
(Rey ೫%) ಆರಿಸಿದ ವಸ್ತುಗಳು ಚಿತ ತ್ರಲೇಖನಕ್ಕೆ ಅನುಗುಣವಾಗಿರ. 
ಬೇಕು. ಚಿತ್ರಕಲೆಯನ್ನರಿಯದ ಸಾಮಾನ್ಯ ಶಿಕ್ಷಕನಿಗಾದರೂ ಕೂಡ ಆ 
ವಸ್ತುಗಳ ಚಿತ್ರಗಳನ್ನು “'ುಲಭವಾಗಿ ತೆಗೆಯಲು ಬರುನಂತಿರಬೇಕು, ಈ 

ಇ ಪಟಗಳನ್ನು ಮುಂಬಯಿ ವಿದ್ಯಾರ್ಥಿ ಸಂಘದ ಶ್ರೀ. ಶಶಿತಳರು ಕರ್ನಾ. 


ಟಕದಲ್ಲಿ ಕಾರ್ಯ ಮಾಡುನಾಗ್ಗೆ ರಚಿಸಿದರು. ಅವುಗಳಲ್ಲಿ ಅಗತ್ಯನೆನಿಸಿದ ಕೆಲವು 
ನೃತ್ಕಾಸಗಳನ್ನು ಮಾಡಿ ಬಳಿಸಿಕೊಂಡಿದೆ. 


೨ ಶೀಘ್ರ) ಸಾಸ್ಸರತಾ ಸಾಧನ 


ವಸ್ತುಗಳು ಹಳ್ಳಿಯ ಜನರಿಗೆ ಅನೇಕ ಉಸಯುಕ್ತ ವಿಷಯಗಳ ಜ್ಞಾನ 
ಮಾಡಿಕೊಡಲು ಸಹಾಯನಾಗುನಂತಿರಬೇಕು. ಒಂದೊಂದು ಚಿಕ ಶೆ 
ಸುತ್ತಲೂ ಪ್ರಾಸಂಗಿಕವಾಗಿ ಅನೇಕ ಸಂಗತಿಗಳನ್ನು ಹೆಣೆಯಲು ಯತ್ನಿಸಿ. 
ದರೂ ಕಥೆಯ ಏಕಸೂತ್ರತೆಗೆ ಮಾತ್ರ ಬಾಧೆ ತಟ್ಟ ದಂತೆ ನೋಡಿಕೊಳ್ಳ. 
ಬಹುದು. ಈ ಪದ್ಧತಿಯಲ್ಲಿ ವಸ್ತುವಿನ ಆಕಾರವು ಅಕ್ಷರದ ಆಕಾರವೂ 
ಒಂದೇಯಾಗುವದು. ಗುಡಿಯ ಆಕಾರವು "ಗು? ಯೆಂಬ ಅಕ್ಷರವನ್ನು 
ಹೆಚ್ಚಾಗಿ ಹೋಲುವದು. ಈ ಹೋಲಿಕೆಯು ಅಕ್ಷರಗಳನ್ನು ನೆನಸಿನಲ್ಲಿಡ- 
ಲಿಕ್ಟೂ ನೆನಪುಮಾಡಿಕೊಡಲಿಕ್ಕೂ ತುಂಬಾ ಸಹಾಯಕವಾಗುನದು. ಜ್ಞ 
ಚಿತ್ರಗಳು ಕಥೆಗೆ ಸಂಬಂಧಿಸಿರುವೆದೆರಿಂದ ಸ್ವರ- ಸಂಕೇತಗಳ ಸಂಬಂಧೀ 
ಕರಣನೂ ಹಾಗೂ ಸಿರೀಕರಣವೂ ತಾನಾಗಿಯೇ ಸಾಧಿಸುವದು. ಕಥೆಯ 
ನಿರೂಪಣೆಯಲ್ಲಿ ಅಕ್ಷರಗಳ ಸಂಕೇತಗಳಾದ ಈ ಚಿತ್ರಗಳು ಸರಿಯಾದ 
ಕ್ರಮದಲ್ಲಿರಬೇಕು. ಅವು ಮಹೆತ್ವದ ಮೆಟ್ಟಿ ಲುಗಳಾಗಿರುವವು. ಪ್ರತಿಯೊಂದು 
ಮೆಟ್ಟಿ ಲಿನಲ್ಲಿ ಶಿಕ್ಷಕನು ಕೆಲಕಾಲ ನಿ೧ತು ಸಂದರ್ಭಕ್ಕೆ ಉಚಿತವಾದ ನಾಲ್ಕು 
ಮಾತುಗಳನ್ನು ಹೇಳಿ ಮುಂದಿನ ಮೆಟ್ಟಿ ಲಿಗೆ ಸ್ವಾಭಾನಿಕನಾಗಿ ಜಾರಿಹೋಗ. 
ಬೇಕು. 


ಈ ಪದ್ಧತಿಯ ವೈಶಿಷ್ಟ್ಯನೇತರಲ್ಲಿದೆ? 


ಈ ಸನುನಾಯ ಪದ್ಧತಿಯು ನಯಸ್ಕರ ಮನೋಭೂಮಿಕೆಗೆ ಹೆಚ್ಚಾಗಿ' 
ಹೊಂದಿಕೊಳ್ಳು ವದು. ದುಡಿದು ದಣಿದ ಜೀಹ. ನೂರಾರು ಚಿಂತೆಗಳಿಂದ 
ನೊಂದ ಮನಸ್ಸು. ನಯಸ್ಕರ ಈ ಮನೋಭೂಮಿಕೆಯಲ್ಲಿ ಚಿಕ್ಕಮಕ್ಕಳಿಗೆ 
ಅಕ್ಬರಗಳನ್ನು ಕಲಿಸುವ ರೀತಿಯು ಅನರಿಗೆ ತುಂಬಾ ನಿರುಸಯೋಗಿ- 
ಯಾಗಿರುವದು, ನಿಷ್ಟ ಲವಾಗುವದು. ಸಂದರ್ಭ ಸನ್ನಿವೇಶಗಳ ಸಹಾಯ- 
ವಿಲ್ಲದೆ ಅರ್ಥರಹಿತವಾದ, ನಿರ್ಜೀನ ಆಕ್ಸರಗಳನ್ನು ತೀಡುನದರಲ್ಲಿ ವಯಸ್ಕರ 
ಮನಸ್ಸು ಸ್ಥಿರವಾಗಿ ನಿಲ್ಲದು. ಎಲ್ಲ ರೀತಿಯಿಂದಲೂ ನಿರುತ್ಸಾಹಪೂರ್ಣನಾಥ 
ಅವರ ಜೀವನದಲ್ಲಿ ಕಲಿಯುವ ಬಗ್ಗೆ ಆಸ್ಥೆ ತಾನಾಗಿ ಜಥಿಸದು, ಜೀನನದ 
ಹೊಸತಿಲಿನ ಮೇಲೆ ಆದೇ ಕಾಲಿಡುವ ಚಿಕ್ಕಮಕ್ಕಳ ಮಾತು ಬೇಕೆ. ಅವರಿಗೆ 
ನೋಡಿದಲ್ಲೆಲ್ಲ ನಲಿವು, ಆನಂದ, ಅಜೀ ಅರಳಿ ಬೆಳಿಯುತ್ತಿರುವ ಅವರ 
ಆತ್ಮಶಕ್ತಿಗಳ ನೆರವು ಅನರಿಗಿರುವದು. ಈ ವಯೋಮಾನದಲ್ಲಿ ಕಲಿಯುವದು 


ಶೀಘ್ರ ಸಾಕ್ಷರತಾ ಸಾಧನ ಷಿ 


ಕಡ್ಡಾಯವಾದರೂ ಚಿಕ್ಕಮಕ್ಕಳಿಗೆ ಓರಿಗೆಯವರ ಜೊತೆಯಲ್ಲಿ ಅದೊಂದು 
ಕ್ರೀಡೆಯೆನಿಸುನದು. ಚಿಕ್ಕಮಕ್ಕಳ ಈ,ಸ್ವಯಂಪ್ರೇರಣೆಯಿಲ್ಲದ ವಯಸ್ಕರಿಗೆ 
ಕಲಿಯುವದರಲ್ಲಿ ಆಸ್ಲೆ -ಆತುರತೆಗಳನ್ನು ತಂದುಕೊಡಲು ಸನುನಾಯ 
ಪದ್ದತಿಯು ಸಹಾಯಕನಾಗುನದೆಂದು -ಹೇಳಬಹುದು. ಇನ್ನೂ ಒಂದು 
ಸಂಗತಿಯು ಈ ಸಮವಾಯ ಪದ್ದತಿಯನ್ನು ಸಮರ್ಥಿಸುನದು. ಚಿಕ್ಕ. 
ಮಕ್ಕಳಲ್ಲಿ ಅದೇ ಅಂಕುರಿಸುತ್ತಿರುವ ತರ್ಕಶಕ್ತಿಯು ವಯಸ್ಕರಕ್ಲಿ ಚನ್ನಾಗಿ 
ಬೆಳೆದುಬಂದಿರುವದು. ಈ ತರ್ಳಶಕ್ತಿಯ ಸಹಾಯದಿಂದ ಹಿಂದು ಮುಂದಿನ 
ಸಂಗತಿಗಳನ್ನು ಅವರು ಸರಿಯಾಗಿ ಹೊಂದಿಸಿಕೊಳ್ಳಬಲ್ಲರು. ಇದರಿಂದ 
ಫಲಿತ ಅಕ್ಷರಗಳನ್ನು ನೆನಪಿನಲ್ಲಿ ಇಡಲು ಅವರಿಗೆ ಅನುಕೂಲನಾಗುನದು. 
ಗುಡಿ-ಗಂಟಿ, ಪಣತಿ-ಪೂಜಾರಿ-- ಇವೆಲ್ಲವುಗಳನ್ನು ಈ ತರ್ಕಶಕ್ತಿಯು 
ಜೋಡಿಸುವದು, ಕೀಲಿಸುವದು. ಕಲಿಯುವ ಕಾರ್ಯದಲ್ಲಿ ಈ ಸಂಬಂಧೀ- 
ಕರಣವು ಎಷ್ಟೊಂದು ಅಗತ್ಯವಾದುದು ಪ್ರಧಾನವಾದುದು....ಎಂಬುವದು 
ಶಿಕ್ಷಕರಿಗೆಲ್ಲ ತಿಳಿದ ವಿಷಯವಾಗಿದೆ. ಇದಲ್ಲದೆ ಕಲಿಯುವ ಕಾರ್ಯದಲ್ಲಿ 
ಚಿಕ್ಕಮಕ್ಕಳಿಗೂ ನಯಸ್ಕರಿಗೂ ಇರುನ ಇನ್ನೊಂದು ವ್ಯತ್ಯಾಸವೂ ಮಹೆತ್ವ- 
ದ್ಬಾಗಿದೆ. ಚಿಕ್ಕನುಕೃಳಿಗೆ ಜೀವನದಲ್ಲಿ ಎಲ್ಲವೂ ಹೊಸತು. ಎಲ್ಲವನ್ನೂ 
ತಿಳಿದುಕೊಳ್ಳ ಬೇಕೆನ್ನುವ ಲವಲವಿಕೆಯ್ಕು ಕುತೂಹಲಪ್ರವೃತ್ತಿಯು ಅವರಲ್ಲಿ 
ಸ್ವಾಭಾನಿಕವಾಗಿರುವದ್ರು ಹೆಚ್ಚುತ್ತಲಿರುವದು. ವಯಸ್ಕರಲ್ಲಿ ಈ ಕುತೂ- 
ಹೆಲಶಕ್ತಿಯು ಕಡಿನೆಯಾಗಿರುವದು. ವಯಸ್ಕರ ಮನಸ್ಸು ಅನೇಕ 
ಕಾರಣಗಳಿಂದ ವ್ಯಗೃವಾಗಿರುವದ್ಕು ಉದ್ವಿಗೃವಾಗಿರುವದು. ಈ ವೃಗ್ರೃತೆ. 
ಉದ್ವಿಗ್ನತೆಗಳನ್ನು ತಾತ್ಕಾಲಿಕವಾಗಿಯಾದರೂ ತೆಗೆದುಹಾಕಲು ಸಮವಾಯ 
ಪದ್ಧತಿಯಲ್ಲಿರುವ ಕಥೆ ಹಾಗು ಸಂಭಾಷಣೆಗಳು ಸಹಾಯಕನಾಗುವವು. 
ಇನ್ನೊಂದು ಸಂಗತಿಯೂ ನೆನಪಿನಲ್ಲಿ ಇಡತಕ್ಕುದಾಗಿದೆ. ಚಿಕ್ಕಮಕ್ಕಳ 
ಅನುಭವವು ತೀರ ಕಿರಿದು. ಅವರ ನಿಷಯಜ್ಞಾ ನವು ತೀರ ಮುರ್ಯಾದಿತ- 
ವಾದುದು. ನಯಸ್ಕರ ಅನುಭವವೂ ಹಿರಿದು. ಅವರ ನಿಷಯಜ್ಞ್ಞಾನವೂ 
ಚಿಕ್ಕ ಮಕ್ಕಳಿಗಿಂತ ಎಷ್ಟೋ ಸಟ್ಟು ವಿಶಾಲವಾದುದು, ವಿವಿಧವಾದುದು. 
ಚಿಕ್ಕ ಮಕ್ಕಳಿಗೆ ಅಕ್ಷರಗಳ ಗುರುತು ಮಾಡಿಕೊಡುನದಲ್ಲಜಿ ವಸ್ತುಗಳ 
ಸರಿಚಯನನ್ನೂ ನಿಷಯಜ್ಞಾನನನ್ನೂ ಮಾಡಿಕೊಡಬೇಕಾಗುವದು. 
ನಯಸ್ಕರಿಗೆ ಸ್ವರ-ಸಂಕೇತಗಳ ಸಂಬಂಧವನ್ನು... ಅಕ್ಸರಗಳ ಗುರುತನ್ನು 


೪ ಶೀಘ್ರ) ಸಾಕ್ಷರತಾ ಸಾಧನ 


ಮಾತ್ರ ಮಾಡಿಕೊಟ್ಟರೆ ತೀರಿತು. ಇದರಿಂದ ಈ ಸಮವಾಯ ಪದ್ಧತಿಯಲ್ಲಿ 
ಸ್ಪರ-ಸಂಕೇತಗಳ ಸಂಬಂಧೀಕರಣಕ್ಕಾಗಿ ಯೋಜಿಸಿದ ಕಥೆಯು ಕೃತ್ರಿಮವೂ 
ಕೆಳಮುಟ್ಟದ್ದೂ ಎನಿಸಿದರೊ ಕಥೆ ಹಿನ್ನೆಲೆಯಲ್ಲಿ ಉಳಿದು ಕಲಿಯುನಾಗ್ಗೆ 
ಅದೊಂದು ಒಳ್ಳೇ ಸಾಧೆನನೆಂದು ಮಾತ್ರ ಮನಸ್ಸಿನಲ್ಲಿ ಉಳಿಯಿನದು. 
ಈ ಸಟಗಳ ಸಹಾಯದಿಂದ ಅಕ್ಬರಗಳನ್ನು ಕಲಿಸುವಾಗ್ಗೆ ಒಂದು ದಕ್ಷತೆ. 
ಯನ್ನು ಅಗತ್ಯವಾಗಿ ವಹಿಸಬೇಕಾಗುವದು. ಆದೆಂದರೆ-.-ಸ್ವರ-ಸಂಕೇಶಗಳ 
ಸಂಯೋಜನೆಯಲ್ಲಿ ವಯಸ್ಕರಿಂದ ಸ್ಪಷ್ಟವಾದ ಶುದ್ಧವಾದ ಉಚ್ಚಾರಣೆ. 
ಯಾಗುವಂತೆ ಯಾವಾಗಲೂ ನೋಡಿಕೊಳ್ಳ ಬೇಕು. 

ಸಮವಾಯದ ಸಾಕ್ಷರತೆಯ ಪಟಿಗಳಲ್ಲಿ ಪ್ರತಿಯೊಂದು ಚಿತ್ರವು ಒಂದು 
ಅಕ್ಷರದ ಸಂಕೇಶವಾಗಿರುವದಲ್ಲದೆ ಉಪಯುಕ್ತವಾದ ಸಂಭಾಷಣೆಗೆ ಎಡೆ. 
ಗೊಡುವದೆಂದು ಹಿಂದೆ ಹೇಳಿದೆ. ಒಂದೆರಡು ಉದಾಹರಣೆಗಳನ್ನು ನೂತನ 
ಶಿಕ್ಷಕರಿಗೆ ಮಾರ್ಗದರ್ಶನನೆಂದು ಮಾತ್ರ ಇಲ್ಲಿ ಕೊಡಬಹುದು. ಗುಡಿಯು 
" ದೇವಮಂದಿರ'ನೆಂತಲೂ ನಿನಿಧ ಧರ್ಮಗಳಲ್ಲಿ ಈ ದೇವಮಂದಿರಗಳ ರೂಪು- 
ರೀತಿ ಹೆಸರುಗಳು ಬೇರೆ ಬೇಕಿಯಾಗಿದ್ದರೂ ದೇವನೊಬ್ಬ ನಿರುನನೆಂಬ ಸರ್ವ 
ಥರ್ಮಸಮಸ್ವಯ ದೃಷ್ಟಿ ಯನ್ನು ತರಲು ಯತ್ನಿಸಬಹುದು. " ನಳೆ'ದ ಸಂದರ್ಭ 
ದಲ್ಲಿ ನೀರಿನ ಪೂಕೈಕೆ ಸ್ವಚ್ಛತೆಗಳನ್ನೆ ತ್ರಿ ತೋರಿಸಬಹುದು. ಡಬರೀಗೌಡರ 
ಕಥೆಯಲ್ಲಿ ಪಟ್ಟಣಿಗರ ರೀತಿಯನ್ನು ಅನುಕರಿಸಬೇಕೆಂಬ ಹಳ್ಳಿಗರ ನೋಹ 
ಹಳ್ಳಿಗಳಲ್ಲಿರುವ ಇಕ್ಕಟ್ಟಾದ, ಏರುತಗ್ಗಾದ ಸಂದಿಗಳು ಇವೇ ಮೊದಲಾದನು- 
ಗಳ ಬಗ್ಗೆ ಪ್ರಸ್ತಾಸಿಸಬಹುದು. ಆದರೆ ಹೀಗೆಯೇ ಹೇಳಜೇಕ್ಕು ಇದನ್ನೇ 
ಹೇಳಬೇಕು ಎನ್ನುವ ನಿಬಂಧನೆಯು ಇದರಲ್ಲಿಲ್ಲ. ಮೇಲೆ ಹೇಳಿದ್ದು ನೇವಲ 
ನಿದರ್ಶನಕ್ಕಾಗಿ ಮಾತ್ರ. ಅನುಭನಿಕನಾದ ಶಿಕ್ಷಕನು ಸ್ರಸಂಗೋಚಿತವಾಗಿ 
ಬೇಕಿ ವಿಷಯಗಳನ್ನೂ ಸಮಂಜಸವಾಗಿ ತೆಗೆದುಕೊಳ್ಳು ನಂತಿಜಿ, 

ಕಡಿಮೆ ಸರಿಶ್ರಮದಿಂದ ಹೆಚ್ಚಿನ ಫಲನನ್ನು ತಂದುಕೊಡುವ ಸಾಧನಕ್ಕೆ 
4 ಪದ್ಧತಿ'ಯೆಂದು ಹೇಳುವದುಂಟು, ಇಂಥದೊಂದೇ ಪದ್ಧತಿಯು ಸರ್ವ 
ಶ್ರೇಷ್ಠ ನೆಂದು ಎಲ್ಲ ಸಮಯ ಸಂದರ್ಭಗಳಲ್ಲಿ ಅದಕ್ಕೇ ಅಂಟಿಕೊಳ್ಳುವದು 
ಸರಿಯಾಗಲಾರದು. ಅನುಭವ ಹಾಗೂ ಪ್ರಯೋಗಗಳಿಂದ ಸದ್ಧತಿಯು 
ಬದಲಾಗುವದು ಅಗತ್ಯವೆನಿಸುವದು. ಸಮನಾಯಸದ್ಭತಿಯೂ ಈ 
ನಿಯನುಕ್ಕೆ ಅಪವಾಧವಾಗಿಲ್ಲ,' ಆಪಕಿ ಸಮನಾಯಸದ್ಭತಿಯ ತಿರುಳಿನಂತಿ- 


ಶೀಘ್ರ) ಸಾಕ್ಷರತಾ ಸಾಧನ ೫ 


ರುವೈ ನಿರಕ್ಷರಿಗಳ ಕೂಡ ನಾನು ಕಟ್ಟಿಕೊಳ್ಳುವ ಆತ್ಮೀಯತೆಯ ಸಂಬಂಧ, 
ವಾತ್ಸಲ್ಯದಿಂದ ಕೂಡಿದ ನರ್ತನ ಇವು ಮುಖ್ಯ ನಾದವುಗಳ್ಳು ಚೆರಂತಕನಾದ 
ಗಳೆಂದು ಹೇಳಬಹುದು. ಸಮಾಜಶಿಕ್ಷಣದಲ್ಲಿ ಈ ಸಟಗಳನ್ನು ಉಪ. 
ಯೋಗಿಸುವಾಗ್ಗೆ ಶಿಕ್ಷಕನು ತಾನು ಇಟ್ಟ ಟ್ಛ ಪೀಲೆ ಸುಳಿತು Ei ರನ್ನು 
ಫೆಳಗೆ ಕೂಡಿಸಿದರೆ ಅವರು ಕೆಳಗೇ ಉಳಿಯುನರು. ಅವರ ಜೀನನನನ್ನು 
ಮೇಲಕ್ಕೆತ್ತು ವ ಆತನ ಸರಿಶ್ರಮನೆಲ್ಲ ನಿಫಲನಾಗುನದು. ಅವರೊಡನೆ ನೆಲನ 
ಮೇಲೆ ತೊಡೆಗೆ ತೊಡೆ ಹೆಚ್ಚ ಕುಳಿತುಕೊಳ್ಳ ಬೇಕು. ಬೆನ್ನು ಚಪ್ಪರಿಸಬೇಕು. 
ಸುಖದುಃಖದೆ ಮಾತುಗಳನ್ನಾ ಡಬೇಕು. 'ಅನರ i ಸ ಬಗ್ಗೆ, 
ಪ್ರಾಸಂಚಿಕ ಅಡಚಣಿಗಳ ಬಗೆ ಪ್ರೀತಿ ಸಹಾನುಭೊತಿಗಳಿಂದ ವಿಚಾರಿಸ- 

ಬೇಕು; ಸಲುಗೆಯ ಬಾಗಳಿ ಕ: ಅಶ್ಲೀಲವಾಗದ ನಿನೋದನನ್ನು 
ಆಗಾಗ್ಗೆ ಮಾತಿನಲ್ಲಿ ಬೆಕೆಸಬೇಕು. ಹಿರಿಯರಿಗೆ ಸನ ನ್ಮಾನದ ಬಹುನಚನನನ್ನು 
ಉಸಯೋಗಿಸಬೇಕು, "ಎಲೆ, «ಏನೊ? ಯೆನ್ನು ನದನ್ನು ಪೂರ್ಣವಾಗಿ 
ತ್ಯಜಿಸಬೇಕು. ತನ್ನ ಮಾತು, ರೀತಿ, ನಡತೆಗಳಲ್ಲಿ. ಚ ಶಿಕ್ಷಣದ ಬಗ್ಗೆ 
ಅಪಾರವಾದ ಆಸ್ಟೆಯನ್ನು ತೋರಿಸಬೇಕು; ಅವರಿಗೆ ತಾನೇ ಸ್ಫೂರ್ತಿಯ 
ಸೆಲೆಯಾಗಿ ಉಳಿಯಬೇಕು. ಇದೇ ಸಮವಾಯ ಪದ್ದತಿಯ ತಿರುಳು ಇಂಗಿತ, 
ಸಾರಸರ್ವಸ್ವ. | 

ಎಲ್ಲ ಮೂಲಾಕ್ಷರಗಳನ್ನು ಈ ಮೂರು ಪಟಗಳಲ್ಲಿ ಕಥೆಯಾಗಿ ಹೊಂದಿಸಿ 
ಕೊಂಡು ತರಲು ಸಾಧ್ಯವಾಗಿಲ್ಲ. ಈ ಸಟಗಳಲ್ಲಿ ಬಂದ ಅಕ್ಷರಗಳಲ್ಲಿ «ಚ? 
ಹಾಗೂ " ಳ? ಕೂಡ ಸ್ವಲ್ಪು ತೊಡಕಿನ ಅಕ್ಬರಗಳಾಗಿರುನವು. ಚಾವಡಿಯ 
ರೇಖಾಚಿತ ಕ್ರಕ್ಕ್ಯೂ « ಚ' ಅಕ್ಷರಕ್ಕೂ; ಇಕ್ಕಳದ ಆಕೃತಿಗೂ " ಛಳ? ಅಕ್ಷರಕ್ಕೂ 
ತಕ್ಕನಟ್ಟ ಗೆ ರೂಸಸಾದೃಶ್ಯ ನೆ. ಆದರೆ ಉಳಿದ ವರ್ಣಗಳಲ್ಲಿರುವಂತೆ, 
ಇವೆರಡೂ ಆ ವಸ್ತುಗಳ ಹೆಸರಿನ ಪ್ರಾರಂಭೆದ ಅಶ್ಚರಗಳಲ್ಲ. ಇಂಥ ಸಂದರೈ- 
ಗಳಲ್ಲಿ ಶಿಕ್ಷಕನು ತನ್ನ ಮಾತಿನ ಭಾ ನೆ ವಯಸ್ಸ ರನ್ನು 
ನುರೆಮಾತಿಗೆ ಹಾಕಿ, ಚಾವಡಿಗೆ ಕೂಸು «ಚ, ಇಕ್ಕಳಕ್ಕೆ (೪'ಯಂದರೇ 
ಹೇಳುತ್ತಿತ್ತೆಂದು ಕಥೆಯನ್ನು ಮುಂದಿ ಸಾಗಿಸಬೇಕು. ಈ ಸಟಗಳನ್ಲಿ 
ಸುಮಾರು ಮೂನತ್ತು ಅಕ್ಷರಗಳು, «ಗು'ಯೆಂಬ ಒಂದು ಕಾಗುಣಿತವೂ 
ಬರುವವು. ಉಳಿದವುಗಳನ್ನು ಸಾದಾರೀತಿಯಲ್ಲಿ ಸ್ಪಷ್ಟವಾಗಿ ಕಲಿಸಬಹುದು. 
ಬಿಡಿಯಾಗಿ ಚಿತ್ರಗಳ ಸಹಾಯದಿಂದಲೂ ಹೇಳಿಕೊಡಬಹುದು. ಇಲ್ಲನೆ 


ಹಿ ಶೀಘ್ರ) ಸಾಕ್ಷರತಾ ಸಾಧನ 


ಬಾಗಿಲವನ್ನು ( ಕದ) ತೋರಿಸಿ ಅದರ ಹೆಸರು ಬರೆಯಲು ಹೇಳಬೇಕು. 
ಅವರಿಗೆ "ಕ' ಮಾತ್ರ ಗೊತ್ತಿದೆ. ಶಬ್ದಪೂರ್ತಿಯಾಗಬೇಕಾದಕ್ಕೆ « ದ? 
ಅಕ್ಷರವು ಬೇಕು. ಹೀಗೆ ಕಲಿಸಬೇಕಾದ ಅಕ್ಷರದ ಅನಶ್ಯಕತೆಯನ್ನು ಹೆಟ್ಟಿ ಸ 
ಅದನ್ನು ಅವರು ತಿಳಿದುಕೊಳ್ಳುವಂತೆ ಮಾಡಬಹುದು. ಬಿಟ್ಟಿ ಅಕ್ಷರಗಳನ್ನು 
ತುಂಬುವ ಈ ಕ್ರೀಡಾಪದ್ಧತಿಯ ಸಾಧನವು ಒಳ್ಳೇ ಸಹಾಯಕವೂ 
ಯಶಸ್ವಿಯೂ ಆಗುನಜಔಿಂದು ಅನುಭವದಿಂದ ಕಂಡುಬಂದಿದೆ. ಪಟಗಳಲ್ಲಿ 
ಬಾರದ ಉಳಿದ ಮೂಲಾಕ್ಷರೆಗಳನ್ನು ಕಥೆಗೆ ಹೇಗೆ ಹೊಂದಿಸಿಕೊಳ್ಳು ಬಹು- 
ದೆಂಬುದನ್ನು ಮುಂದಿನ ಪಾಠೆಗಳಲ್ಲಿ ತೋರಿಸಿದೆ. 

ಈ ಪಬಿಗೆಳಲ್ಲಿ ಕೆಲವೊಂದು ಕಾಗುಣಿತಗಳನ್ನು ಕಲಿಸಲು ಸುಲಭವಾದ 
ಸಾಧನಗಳಿವೆ. "ಗು? ಕಾಗುಣಿತದ ಗುಡಿಯ ಚಿತ್ರದಲ್ಲಿರುನ ಹಾದೀ 
ಹಾಗೂ ಮಾಲಗಂಬ ( ದೀಪದ ಕಂಬ)ವನ್ನು ಹೆಚ್ಚಿದರೆ «ನು, «ಸು' 
ಮೊದಲಾದ ಉಕಾರಾಂತ ಕಾಗುಣಿತಗಳಾಗುವವು. ಮೂರನೆಯ ಪಟದಲ್ಲಿ 
ಕಾಗುಣಿತಗಳ ಕೆಲವು ಚಿತ್ರರೂಸನಾದ ಚಿನ್ಹ ಕೊಟ್ಟಿ ನೆ. ಮೂಲ ವ್ಯಂಜನ 
ಗಳಿಗೆ ಕೊಂಬುತೆಗೆದು " ಕಾಲು? ಜೋಡಿಸಿದರೆ ಆಕಾರಾಂತೆ ಕಾಗುಣಿತವೂ 
ಗಿಳಿಮೂಗು ಜೋಡಿಸಿದರೆ ಹ್ರಸ್ವ ಇಕಾರಾಂತ ಕಾಗುಣಿತವೂ ಕೈ ಕೊಟ್ಟರೆ 
ಐಕಾರಾಂತ ಕಾಗುಣಿತವೂ ಕೋಳಿಯ ಚಿಹ್ನೆನನ್ನು ಜೋಡಿಸಿದರೆ 
ಸಿಕಾರಾಂತ ಕಾ ಗುಣಿತವೂ ಸಾಧಿಸುವವು. ಉಳಿದವುಗಳನ್ನು ಸಾದಾರೀತಿ. 
ಯಲ್ಲಿ ಹೇಳಿಕೊಡಬಹುದು. ನೂಲಾಕ್ಷರಗಳನ್ನೂ ಕಾಗುಚಿತಗಳೆಲ್ಲವನ್ನೂ 
ಕಲಿತನೇಲೆ ನಯಸ್ಸರಲ್ಲಿ ಸಾಕಷ್ಟು ಪ್ರಗತಿಯಾಗಿರುನದು. ಕಲಿಯಬಲ್ಲೆ- 
ನೆಂಬ ನಂಬಿಕೆಯ್ತೂ ಹೆಚ್ಚಿಗೆ ಕಲಿಯಬೇಕೆಂಬ ಆಸ್ಸೆಯೂ ಅನರಲ್ಲಿ 
ಉಂಟಾಗಿರುವದು. ಇಂಥ ಸಂದರ್ಭದಲ್ಲಿ ಒತ್ತಕ್ಷರಗಳ ಅನಶ್ಯಕತೆಯನ್ನು 
ಅವರಿಗೆ ಮನಗಾಣಿಸಿ ಸಾದಾರೀತಿಯಲ್ಲಿ ಅವುಗಳನ್ನು ಕಲಿಸಿಬಿಡಬೇಕು. 
ಶ್ರ ಪದ್ಧತಿಯಿಂದ ಮೂಲಾಕ್ಷರಗಳನ್ನೂ, ಕಾಗುಣಿತಗಳನ್ನೂ ಹಾಗೂ 
ಒತ್ತಕ್ಷರಗಳನ್ನೂ ಒಂದು ಗುಂಪಿಗೆ ಕಲಿಸಲು ಎರಡು ವಾರೆಗಳು ಬೇಕಾಗ. 
ಬಹುದು. ಇವುಗಳನ್ನು ಕಲಿಸುವಾಗ್ಗೆ ಬೇಗ ಹಾಗೂ ಪ್ರಗತಿಗಳನ್ನು 
ಸಾಧಿಸಬೇಕೆನ್ನುವ ಹೆಂ ಬಲದಲ್ಲಿ ಸಾಕಷ್ಟು ದೃಢೀಕರಣವಾಗಿರುನದಿಲ್ಲ. 
ವೇಗ ಹಾಗೂ ಪ್ರಗತಿಗಳಿಲ್ಲದ ಪದ್ಧತಿಯು ನಯಸ್ಕರ ನುನೋಭೂಮಿಕೆಗೆ 
ಒಗ್ಗುವದಿಲ್ಲ. ನಯಸ್ಕರ ಆಸ್ಥೆ-ಅನಧಾನಗಳನ್ನು ಬಿಗಿಹಿಡಿಯುವದಿಲ್ಲ. 


ಶೀಘ್ರ ಸಾಕ್ಷರತಾ ಸಾಧನ & 


ಇದಕ್ಕಾಗಿ ಮುಂಜಿರಡು ವಾರಗಳಲ್ಲಿ ವಯಸ್ಕರಿಗೆ ಅಕ್ಷರಗಳ ಪರಿಚಯದಲ್ಲಿ 
ಬಳಿಕೆಯಲ್ಲಿ ಬರಹೆದಲ್ಲಿ ಸಾಕಷ್ಟು ರೂಢಿಯನ್ನು ೬... 
ಇದಕ್ಕಾ ಗಿ 'ನಯಸ್ಮ ರಿಗೆ ಆಸೆ ಯುಳ್ಳ pe ಸಯಗಳನ್ನು. ಸರಳವಾದ, ಸಂಸೆ! 
ವಾದ ಸೈಲಿಯಲ್ಲಿ ಚೆ ಕು 1 ಇಲ್ಲವೆ ಆ ಬಗೆಯ ಪುಸ್ತಿ HAN 
ಲಭ್ಯವಿದ್ದರೆ ಅವುಗಳನ್ನು ಪೂಕೈಸಬೇಕು. ಸಂಸಾರದ ಪತ್ರಗಳನ್ನೂ ಸುಲಭ 
ವಾದ ಅರ್ಜಿ-ನರದಿಗಳ ಮಾದರಿಯನ್ನೂ ಅವರಿಗೆ ತೋರಿಸಿಕೊಡಬೇಕು. 
ಒಟ್ಟಿ ನಲ್ಲಿ, ಸುಲಭವಾಗಿ, ಶೀಘ್ರವಾಗಿ ಸಂಪಾದಿಸಿದ ಅಕ್ಷರಜ್ಞಾನದ ದೃಢೀ- 
ಕರಣವು ಸಮವಾಯ ನದ್ಭತಿಯಲ್ಲಿ ಅತ್ಯಂತ ಮಹತ್ವದ, ಜೀವಾಳಿದೆ ಭಾಗ- 
ನಾಗಿರುವದೆಂಬುದನ್ನೆಂದಿಗೂ ಮರೆಯಕೂಡದು. ಏಕೆಂದರ್ಕೆ ವಯಸ್ಕರು 
ಕಲಿಯುವದೂ ತೀವ್ರ, ಮರೆಯುನದೂ ತೀವ್ರ. ಇದನ್ನು ತನ್ಪಿಸಲು ಈ 
ದೃಢೀಕರಣದ ರೂಢಿಯೇ ಒಂದು ಉಪಾಯವಾಗಿದೆ. 

ಈ ಸನುನಾಯ ಪದ್ದತಿಯಲ್ಲಿ ಅಕ್ಷರಗಳು ಚಿತ್ರಗಳಿಂದ ಬೆಳದು 
ಬರುವವು. ಚಿತ್ರಲಿನಿಯು ಪ್ರಸಂಚದಲ್ಲಿ ನೂತನವಾದುದಲ್ಲ. ಪ್ರಾಚೀನ 
ಇಜಿಸ್ತದ ಮತ್ತು ಇಂದಿಗೂ ಚೀನದ ಲಿಪಿಯು ಒಂದು ಬಗೆಯ ಚಿತ್ರಲಿಸಿಯೇ, 
ಆಗಿರುವದು, ಚಿತ್ರಗಳಿಂದಲೇ ಅಕ್ಷರಗಳನ್ನು ಬೆಳೆಸಿಕೊಂಡು ಬರುವದು 
ಸ್ವಾಭಾನಿಕನಾದುದು, ಶಾಸ್ತ್ರೀಯವಾದುದು ಎಂದು ತಿಳಿದವರು ಹೇಳುವ- 
ದುಂಟು. ಗಾಂಧೀಜಿಯವರ ಮೂಲಕಶಿಕ್ಷಣದಲ್ಲಿ ಅಕ್ಷರಗಳನ್ನು ಮೂಲೋ. 
ದ್ಯೋಗಕ್ಕೆ ಸಂಬಂಧಿಸಿದ ಚಿತ್ರಗಳಿಂದಲ್ಲೇ ಚಿತ್ರಗಳ ಮುಖಾಂತರನಾಗಿಯೇ, 
ಲಿಸಬೇಕೆಂದು ಹೇಳಲಾಗಿದೆ. ಸಮವಾಯ ಪದ್ಧತಿಯಲ್ಲಿ ಅಕ್ಷರಗಳ ಚಿತ್ರದ 
ಹೋಲಿಕೆಯನ್ನು ತಪ್ಪಿಸಿ ಅವುಗಳ ಫಿತ್ಯದ ಬಳಕೆಯ ಸ್ವರೂಪಕ್ಕೆ ಕ್ರಮೇಣ 
ತೆಗೆದುಕೊಂಡು ಬರಬೇಕು. 

ಸಮನಾಯ ಪದ್ಧತಿಯಲ್ಲಿ ಇನ್ನೊಂದು ತೊಡಕಿನ ವೈಶಿಷ್ಟ್ಯವಿದೆ. 
ಅದೆಂದರೆ ಬಾಲಕರ ಭೂಮಿಕೆಯನ್ನು ಬಳಸಿಕೊಳ್ಳುವದು. ಶಬ್ದಗಳ 
ಪ್ರಾರಂಭದ ಅಕ್ಷರವನ್ನು ಮಾತ್ರ ತೆಗೆದುಕೊಳ್ಳುವದಕ್ಕೆ-ಇನ್ನೂ ಆದೇ 
ಮಾತನಾಡಲು ಪ್ರಾರಂಭಿಸಿದ ನುಗುನ್ರೆ « ಗುಡಿ'ಗೆ ಏನೆಂದು ಹೇಳುವದು? 
“ಗು” ಯೆಂದು, ಅಿಕ್ಷರಸಾದೃಶ್ಯನನ್ನು ಸಾಧಿಸುವದಕ್ಕಾಗಿ ಮಗುವು 
ಗುಡಿಯ ಚಿತ್ರವನ್ನು ತಾನು ಹೇಗೆ ತೆಗೆಯಬಹುದೆಂದು ತೋರಿಸುವದು. 
ಕೆಲನರು ಈ ಮಗುನಿನ ಭೂಮಿಕೆಯನ್ನು ಬಿಟ್ಟು ಕೊಟ್ಟು, ನೇರವಾಗಿ ತಾನೇ 


ಲೆ ಶೀಘ್ರ ಸಾಕ್ಷರತಾ ಸಾಧನ 


ಹೇಳುವದುಂಟು, «ಗುಡಿಗೆ ನಾವು «ಗು? ಯೆಂದು ಇನ್ನು ಮುಂದೆ 
ಕರೆಯೋಣ, ಗುಡಿಯ ಚಿತ್ರವನ್ನು ನಾವು ಇದಕ್ಕೂ ಸರಳವಾಗಿ ಈ 
ರೀತಿಯಲ್ಲಿ ತೆಗೆಯೋಣ, ಹೀಗೆ ಸ್ಪಷ್ಟವಾಗಿ ಹೇಳಿಬಿಡುವದೂ ಒಂದು 
ನಿಧಾನ. ಮಗುನಿನ ಪಾತ್ರನನ್ನು ನಿರ್ಮಿಸುವಲ್ಲಿ, ಬಾಲಭಾಸೆಯೆಂದು 
ಒಂದೇ ಅಕ್ಬರನನ್ನು ಹೊರಡಿಸುನಲ್ಲಿ ಕೃತ್ರಿಮತೆ ದೂರದ ಸಂಬಂಧ ಕೆಂಡು. 
ಬಂದರೂ ಈ ಪ್ರಯೋಗವು ಅನುಭನದಿಂದ ಯಶಸ್ವಿಯಾಗಿರುನದು. 
ಸರಿಣಾಮದ ದೃಷ್ಟಿಯಿಂದ ಹೀಗೆ ಮಾಡುವದು ಅಗತ್ಯನೆನಿಸುನದು. 
ನಯಸ್ಕರ ನುನಸನ್ನು ಮೊದಲೇ ಹದಗೊಳಿಸಿದಾಗ್ಗೆ, ಈ ಬಗೆಯ 
PE ಕಾಣದೆಯೇ ಹೋಗುವವು. 

ಕೊನೆಯ ಮಾತು. ವಯಸ್ಕರಿಗೆ ಈ ಪದ್ಧತಿಯಿಂದ ಸ್ವಂತನಾಗಿ 
ಕಲಿಸದನರ್ರು ಇಲ್ಲನೆ ಕಲಿಸಲಿಕ್ಕಾಗೆದನರು ಹಾಗೂ ಕಲಿಸುನದನ್ನು ಕಣ್ಣಾರೆ 
ನೋಡದವರು ಇದರ ಉಸಯುಕ ಕೃತೆಯನ್ನು ಅಲ್ಲಗಳೆಯಬಹುದು. ಅದರೆ 
ಈ ಪದ್ಧ ತಿಗೆ ಇಂದಿನ ಶಿಕ್ಷಣ ಮಾನಸಶಾಸ್ತ್ರ ದ ಮೂಲತತ್ವಗಳ ಬೆಂಬಲವಿದೆ. 
ಪ್ರೇಮದ ನರ್ತನೆಯಿಂದ ವಯಸ್ಕರ ನುಸಸ್ಸನ್ನು APR ನದು; 
ಕತೆಯಿಂದ ಅನರ ಕುತೂಹಲವನ್ನೂ ಆಸ್ಸಯನ್ನೂ ಕೆರಳಿಸುವದು 
ಸಂಭಾಷಣೆಯಿಂದ ಅವರ ಸಹಕಾರವನ್ನು ಗಳಿಸುವದು; ಇವುಗಳಲ್ಲದೆ, 
ಕಲಿಯುನಾಗ್ಗೆ ನಯಸ್ಕರು ಚಿತ್ರಗಳನ್ನು ನೋಡುನರು; ಹೇಳಿದುದನ್ನು 
ಕೇಳುವರು; ಕೇಳಿದುದನ್ನು ಅನೇಕಸಲ ಅಂದು ತೋರಿಸುನರು; ಬರೆದು 
ತೋರಿಸುವರು, ಇವೆಲ್ಲ ಕೃತಿಗಳಲ್ಲಿ ಅವರ ಕಣ್ಣು, ಕನಿ ನಾಲಿಗೆ ಕೈಗಳ 
ಆದಸ್ಟು ಹೆಚ್ಚು ಇಂದ್ರಿಗಳ ಸಹಾಯನು, ಸಹಕಾರವು ಕಲಿಯುವದರಲ್ಲಿ 
ನನುಗೆ ದೊಕೆಯುನದು. ಕಲಿಯುವದರಲ್ಲಿ ಈ ಸಂಗತಿಯಾದರೂ ಮಹತ್ವದ 
ಮಾತಾಗಿದೆ. ಈ ದೃಷ್ಟಿಯಿಂದ ನೋಡಿದರೆ ಸಮನಾಯ ಪದ್ಧ ತಿಯು 
ಆಧುನಿಕ ಶೈಕ್ಷಣಿಕ ಮಾನಸಶಾಸ್ತ್ರದ ಆದರ್ಶನಾದ, ಅದರಣೀೇಯವಾದೆ 
ಅನೆಕ ತತ್ವಗಳನ್ನು ಅನುಸರಿಸುನದೆಂಬುದು ಕಂಡುಬರುನಂತಿಜೆ, ಹಾಗೂ 
( ಶೀಘ್ರ ಸಾಕ್ಷರತೆ'ಯನ್ನು ತಂದು ಕೊಡಲು ಸರಿಣಾನುಕಾರಿಯಾದ ಸಾಧನ- 
ನಾಗಿದೆ. ಅನುಭವವೇ ಈ ಮಾತಿಗೆ ಹಿರಿದಾದ ಪ್ರಮಾಣ, 


ಪಾಠ ಮೊದಲಿನದು 
* (ಪಟ ೧) 

[ ಶಿಕ್ಷಕನು ನಯಸ್ಕರೊಡನೆ ಹರಟಿಹೊಡೆಯುನ ರೀತಿಯಲ್ಲಿ ಸಮಾನತೆಯಿಂದ 
ಶಕ್ಕನಿದ್ದಷ್ಟು ಸಾದಾ ಉಡುಪನ್ನು ಧರಿಸಿ ಅನರಲ್ಲಿ ಒಬ್ಬನಾಗಿ ಕುಳಿತುಕೊಳ್ಳು.- 
ನದು. ಯಾನ ಸಂಕೋಚನಿಲ್ಲದೆ " ಮೈಚಳಿ ಬಿಟ್ಟು' ಕುಳಿತುಕೊಳ್ಳಲು ಆವರಿಗೆ 
ಹೇಳುವದು, *ರಿಹಲಿಗ್ರೆ ಖಡುವ್ರಿ ಸಟಿದ ಮುದ್ರಿತ ಪ್ರತಿಗಳು ಇನ್ರಗಳನ್ನು 
ಬಳಿಯಲ್ಲಿ ಇಟ್ಟುಕೊಂಡಿರಬೇಕು] 

ನಿರೂಪಣೆ: "ಓಹೊ! ಬರ್ರಿ, ಬರ್ರಿ. ದಣಿದು ಬಂದಿರಲ್ಲ! ಈವೊತ್ತೇನು 
ದಗದ ಮಾಡಿದಿರಿ? ಈಗ ಬಿಟ್ಟ ಕೇನು ? ಮನೀಗೆ ಹೋಗಿಬಂದಿರಾ? ನೀರು 
ತರಬೇಕಲ್ಲ ದೂರಿಂದ? ಒಳ್ಳೇದು ನಾನೂ ದಣಿದೀನಿ-ನೀವೂ ದಣಿದೀರಿ, 
ಅರ್ಧಾ ಗಂಟಿ ಕೂತು ಹೆರಟಿ ಹೊಡೆಯೋಣ. ಮನ್ಯಾಗ ಮಕ್ಕಳಿಗೆ ಕಥೀ 
ಹೇಳತೀರಲ್ಲ, ನಾನೂ ಒಂದು ಕಥೀ ಹೇಳತೀನಿ. ಕಥೀ ಅಂದರ ಕಥೀ... 
ನಗಜ್ಯಾಟಕೇ. ನಮ್ಮೂರು ಡ್‌್‌ ಕೇಳೀರೇನು ಹೆಸರು ೪ ನನ್ಮೂರಾಗ 
ಈಶ್ವರನ ಗುಡಿ ಅದ. ದೊಡ್ಡ ಜಾತ್ರಿ ಆಗತದ. ದನ ಬಹಳ ಕೂಡತಾನ, 
ಒಂದು ದಿನ ನೋಜು ಆತು. ಅದನ್ನ ಹೇಳೆತೀನಿ. ನಮ್ಮೂರ ಗುಡೀನೂ 
ನಿಮ್ಮೂರ ಗುಡೀಯಂತೆ, ಗುಡೀ ಮುಂದ ಹಾದೀ-ಮಾಲಗಂಬ. ಗುಡ್ಯಾಗ 
ಕಾಲು ತೊಳಕೊಂಡು ಹೋಗಬೇಕು. . ದೊಡ್ಡೂರ ಗುಡಿ. ಭಾನಿ ಇಲ್ಲ... 


"ಈ ಪಟಗಳನ್ನು ಹೇಗೆ ಉಪಯೋಗಿಸಚೇಕೆಂಬುದು ನೂತನ ಶಿಕ್ಷಕರಿಗೆ ನಿದಿಕ 
ವಾಗಜೇಕೆನ್ನುನ ಉದ್ದೇಶದಿಂದ ನರ್ಗದಲ್ಲಿ ಹೇಳುವಂತೆಯೇ ಯಥಾನತ್ತಾ ಗಿ ಇಲ್ಲಿ 
ನಿರೂಪಿಸಿದೆ. ಆದರೆ ಈ ಕಥೆಯೆಂಬುದು ಕೇವಲ ಒಂದು ಕೈಗೋಲು. ಈ ನಿರ್ಜೀನ 
ವಾದ ಅಸ್ಮಿ ಸಂಜರದಲ್ಲಿ ಶಿಕ್ಷಕನು ತನ್ನ ಪ್ರತಿಭೆಯಿಂದ ಪ್ರಾಣಪ್ರತಿಸ್ಮಾ ಸನೆಯನ್ನು 
ಮಾಡಬೇಕು. ಸಾಕ್ಷರತೆಯನ್ನು ತಂದುಕೊಡಲು, ಉಪಯುಕ್ತವಾದ ವಿಷಯಜ್ಞಾನ 
ನನ್ನು ಮಾಡಿಕೊಡಲು ಕಥೆಯು ಶಿಕ್ಷಕನ ಜಾಣ್ಮೆಯಿಂದ ಸಜೀನವಾದ ಸಾಧನನಾಗು 
ನದು. ಇದನ್ನು ಸಾಧಿಸಲು ಶಿಕ್ಷಕನು ತನಗೆ ಬೇಕಾದ ಸ್ವಾತಂತ್ರ ವನ್ನು ನಹಿಸ 
ಬಹುದು. ಇಲ್ಲಿ ಕೊಟ್ಟ ನಿರೂಪಣೆ ಕೇವಲ ರೀತಿಯ ನಿದರ್ಶನಕ್ಕಾಗಿ. ಇದೆರೆಲ್ಲಿ 
ಇಷ್ಟವಾದ ಹೆಚ್ಚು ಕಡಿಮೆ ಮಾಡಿಕೊಳ್ಳ ಚೇಕು. 


೧೦ ಶೀಘ್ರ ಸಾಕ್ಷರತಾ ಸಾಧನ 


ಹೊಳಿ ಇಲ್ಲ. ಸನೀಸದಾಗೆ ನಳ ಅದ. ದೇವಸ್ಥಾನದ ನಳ--ಯಾವಾಗಲೂ 
ಚಾಲೂ ಇರತದ... ನಳ ನೋಡೀರಲ್ಲ? « ಸ್ಟೇಶನದಾಗ' ಹೌದು. 
ನೀರಿನ ಅಡ್ಡ ಪಾಯಿಸಗೆ ಒಂದು ತೋಟೀ ಹೆಚ್ಚಿರತಾರ. ಆದರ-ಗುಡೀ 
ನಳಾ ಹೆಳೇದು. ಪಾಯಿಪು ಒಡೆದದ, ತೂತು ಬಿದ್ದದ. ತೂತಿನಾಗ 
ನೀರು ಪುಟೀತದ. «ಸ? ಆಂತ ಸಪ್ಪಳ ಮಾಡತದ. ಗುಡ್ಯಾಗ ಗೆಂಟೀ 
ಕಟ್ಯಾರ. ಗಂಟೀ ಬಾರಿಸಬೇಕು ನಾವು ಬಂದದ್ದು ತೀಳೀಬೇಕಲ್ಲ ದೇವರಿಗೆ. 
ಗಂಟ ಹಳೇದಾಗೇದ. ನಾಲಿಗೆ ಬಿದ್ದುಹೋಗೇದ. ಗುಡೀ ಒಳಗ ದೊಡ್ಡ 
ಈಶ್ವರ ಲಿಂಗ ಅದ. ಲಿಂಗಕ್ಕೆ ನಿಭೂತಿ-ಈಬತ್ತಿ-ಹೆಚ್ಚಿರತಾರ.  ಜಲಾರಿ 
ಆದ, ಜಲಾರಿಯಿಂದ ನೀರು ಬೀಳತಾವೆ. ದೇವರ ಮುಂದ ಪಣತಿ. ದೀಪ 
ಹೆಚ್ಚಿರತಾರ. ಹೆಣ್ಣಿನ ದಿನಾ. ಭಕ್ತರು ಜೋಡು ಹೆಣ್ಣು ದೇವರಿಗೆ ಎಡೀ 
ಮಾಡಿದ್ದರು. ದೇವರಂತೂ ತಿನ್ನಾನಾ ಅಲ್ಲಾ, ಎಡಿ ಯಾರ ಪಾಲಿನದು? 
« ಪೂಜಾರಪ್ಪನದ'? ಹೌದು. ಆದರ ಪೂಜಾರಪ್ಪಗ ಆಗದನರು ಗುಡ್ಯಾಗ 
ಇರತಾರ. ನೋಡಿರಲ್ಲ? ನಾಲ್ಕು ಕಾಲಿನನರು. ನೆನೆಗಡಲ್ಲಿ ಕೊಬ್ಬರಿ 
ತೆಂಗಿನಕಾಯಿ ತಿಂದು ಕೊಬ್ಬಿರತಾರ. ಇಲೀನ'? ಹೌದು. ಇಲ್ಲಿ ಇಲ್ಲಿ 
ಇಲೆಪ್ಸನನರು. ಒಂದು ಇಲಿ ಈ ಜೋಡು ಹಣ್ಣು ತಿನ್ನಾಕ ಬಂತು. ಗುಡಿ 
ಪೂಜಾರಿ ಆತನ ಹೆಸರು «ಜಕ್ಕಪ್ಪ. ಜಕ್ಕಪ್ಪ ಹ್ಯಾಂಗ ಇದ್ದಾನ? 
ಯಾಕ? ಹೆಣ್ಣು ಗಿಣ್ಣು ಕೊಡತೀರೇನು? ಸಮಾಧಾನ ಹಿಡೀರಿ. ಜಕ್ಕಪ್ಪನ 
ಚಿತ್ರಾನ ತೆಗೆದು ತೋರಿಸತೀನಿ, ಇಲಿ ಹೆಣ್ಣು ತಿನ್ನೋದು ನೋಡಿದ. 
ಜಕ್ಕಪ್ಪ ಗೆ ಹೊಟ್ಟಿ ಕಿಚ್ಚು. ಎದ್ದು ಹೋಗಿ ಹೊಡೀಲಾರ--ಮೈಗಳ್ಳತನ. 
ಕೂತಲ್ಲೆ ಕ್ಸ ಯೆತ್ರಿ (ಓ೨ ಯೆಂದು ಬಾಯಿ ಮಾಡಿದ. ಗುಡಾ ಗಿನ ಇಲಿ. 
ಇದಕೆಲ್ಲಾ "ದರತಾವ? ಬಿಸಿಲ ಹೊತ್ತು. ಜಕ್ಕಫ್ಸೆಗೂ en 
ಒಂದು ಹಳ್ಳು ತೊಗೊಂಡು ಕೂತಲ್ಲೇ ಒಗೆದ. ಗುರಿ ತಪ್ಪಿತು. ಇಲಿಗೆ 
ಬಡೀಲಿಲ್ಲ. ದೇವರ ಮುಂದಿನ ಸಣತಿಗೆ ಬಡೀತು. ಸಿಟ್ಟಿಲೇ ಒಗೆದ ಹಳ್ಳು, 
ಕೇಳೀತ? ಸಣತಿ "ಫೆಟ್‌? ಅಂತ ಒಡೆದುಬಿಟ್ಟಿ ತು. 

ಆಯಿತನ್ಪ ಜಕ್ಕಪ್ಪನ ಫಜೀತಿ! ನೀವು ಜಕೃಪ್ಪ ಸ್ಸನ್ನ ನೋಡಬೇಕಂತಿದ್ದ- 
ಫಲ್ಲ? ಜಕ್ಕನೆ ಒಬ್ಬನೇ ಯಾಕ? ಗುಡಿ ನಳ್ಯ ಕಶ್ವರಲಿಂಗ ಎಲ್ಲಾನೂ 
ಈ ಫಳಾದ ಸೀರೆ” ತೆಗೆದು ತೋರಿಸೆತೀಶ್ಸಿ ಮತ್ತು ನೀವೂ ತಗದೀರಂತ 
ನಿಮಗ ಬಂದಂತೆ ಮುಂದ. 


ಶೀಘ್ರ ಸಾಕ್ಷರತಾ ಸಾಧನ ೧೧ 


ಸೂಚನೆ ೧: ಶಿಕ್ಷಕನು ಚಿತ್ರ ಕೆಗೆಯುವಾಗ್ಗೆ ನಯಸ್ಕರಿಗೆ ಪ್ರಶ್ನೆ ಕೇಳುತ್ತ 
ಹೋಗಜೇಕು. ಒನ್ಮೊನ್ಮೆ ನುರೆತಂತೆ ನಟಿಸಿ--ಆಂ! ಪೂಜಾರಪ್ಪನ ಹೆಸರೇನು? 
ಜಕ್ಕಪ್ಪ. ಹೌದು. ಹೀಗೆ ನಯಸ್ವರನ್ನು ಮಾತಿನಲ್ಲಿ ತೊಡಗಿಸಿ ಅನರ ಮನಸ್ಸನ್ನು 
ಅತ್ತಿತ್ತ ಹರಿಯಗೊಡದೆ, ಅವರ ಲಕ್ಸನೆಲ್ಲ ಚಿತ್ರದ ಕಡೆಗೆ, ತನ್ನ ಮಾತಿನ ಕಡೆಗೆ 
ಯಾನಾಗಲೂ ಉಳಿಯುವಂತೆ ಯತ್ನಿಸಚೇಕು. 


ಒಳ್ಳೇದು. ನೋಡಿದರಲ್ಲ ನಿಮ್ಮ ಜಕ್ಕಪ್ಪನ್ನ ನಳಾನ್ಸ, ಸಣತೀನ. 
ಇದೇನು? « ನಳ'. ಇದು? ಇಲಿ. ಇನರು? "ಜಕ್ಕಪ್ಪ? ... (ಇತ್ಯಾದಿ). 

ನನ್ನ ಮಗ ಈ ಕಥೀ ಕೇಳಿತು. ನಾ ತೆಗೆದ ಚಿತ್ರಾನೂ ನೋಡಿತು. 
ಸಣ್ಣ ಕೂಸು. ನಾ ಚಿತ್ರ ತೆಗಿದದ್ದು ನೋಡಿ ತಾನೂ ಅದರಂತೆ ತಗೀತು. 
ಹ್ಯಾಂಗ ಬಂದಹಾಂಗ. ಸಣ್ಣ ಮಗೆ ಹ್ಯಾಂಗ ಚಿತ್ರ ತಗೀತು-ತೋರಿಸಲಾ? 
ನಿಮಗೂ ಬರತದಲ್ಲ ಹೀಂಗ ಚಿತ್ರಾ ಬರೀಲಿಕ್ಕೆ ? ಖಾತ್ರೀನೇ ಬರತದ. 


ಸೂಚನೆ ೨: ಇಲ್ಲಿ ಶಿಕ್ಷಕನು ಮೊದಲಿನ ಚಿತ್ರಗಳನ್ನು ಅಳಿಸಿ ಅಕ್ಷರ 
ಗಳನ್ನು ಹೋಲುವ ರೀತಿಯಲ್ಲಿ ಸಣ್ಣ ಮಗು ಚಿತ್ರ ತೆಗೆದಂತೆ ತೆಗೆಯುತ್ತ ಹೋಗ 
ಬೇಕು. ಹೀಗೆ ತೆಗೆಯುವಾಗ್ಗೆ ನರ್ಜಸಂಸೇತೆಗಳಾಗಿರುವ ಈ ಚಿತ್ರರೂಪಿಯಾದ 
ಅಸ್ಸ ರಗಳು ಮಹತ್ವದ ಮೆಟ್ಟಲುಗಳು ಎಂಬುದನ್ನು ನೆನಪಿನಲ್ಲಿಟ್ಟು ಈ ಸ್ವರ- 
ಸಂಕೇತಗಳು ವಯಸ್ಕರ ಮನಸ್ಸಿನಲ್ಲಿ ಸ್ಥಿ ರವಾಗಿ ಸ್ಪಷ್ಟವಾಗಿ, ಶುದ್ಧವಾಗಿ ಮೂಡು 
ನಂತೆ ಪ್ರಯತ್ಲಿಸಚೇಕು. 

ಇವು ಸಣ್ಣ ಕೂಸು ತೆಗೆದ ಚಿತ್ರ. ನೋಡಿದರಲ್ಲ. ಇದೇನು? « ಗಂಟಿ? 
ಇವರು? «ಜಕ್ಕಪ್ಪ? (ಇತ್ಯಾದಿ). ಸಣ್ಣ ಕೂಸು ಅಂತೆ ಹೇಳಿಜಿನಲ್ಲ! 
ಇನ್ನೂ ಅದಕ್ಕ ಮಾತು ಬರೋದಿಲ್ಲ. ಈಗ ಒಂದೊಂದು ಒಂದೊಂದು 
ಮಾತನಾಡತದ. ಸಣ್ಣ ಕೂಸು ಊರಿಗೆ ಹೋಗೋದಕ್ಕೆ ಏನಂತಾರ 
ಗೊತ್ತ? "ಬೂ? ಹೋಗೋದು ಅಂತಾರ. ಹಾಂಗ ಗುಡಿಗೆ. «ಗು? 
ಅಂತಾರ. "ನಳ ಕೈ "ನ? ಅಂತಾರ. ಜಕ್ಕಪ್ಪಗ «ಇ? ಅಂತಾರ, 


ಸೂಚನೆ ೩: ಹೀಗೆ ಚಿತ್ರಗಳನ್ನು ನರ್ಣಲಿಸಿಗಳನ್ನು ತೋರಿಸಿ ಅವು 
ಗಳೊಡನೆ ಸ್ವರಸಂಯೋಜನೆಯನ್ನು ಸಾಧಿಸಬೇಕು. ಆಕೃತಿಗಳನ್ನು ತೋರಿಸಿ... 
ಇದು ಗು, ಇದು «ನಗಿ ಇದು "ಜ' ಎಂದು ಹೇಳಿ ಹೇಳಿಸಿಕೊಂಡು, 
ಅದಲುಬದಲು ಮಾಡಿ ಮತ್ತೆ ಮತ್ತೆ ಹೇಳಿಸಿಕೊಂಡು ಅಕ್ಷರ ಹಾಗೂ ಅವುಗಳ 
ಉಚ್ಚಾರ ಇವುಗಳನ್ನು ಸ್ಥಿರವಾಗಿ ಹೊಂದಿಸಿಕೊಳ್ಳ ಬೇಕು. 


೧೨ ಶೀಘ್ರ ಸಾಕ್ಷರತಾ ಸಾಥನ 


ಹಾಗಾದರೆ ಇದಕ್ಕೆ ಸಣ್ಣ ಕೂಸು ನಿನನ್ನುವದು? «ಗು? ಇದಕ್ಕೆ 
"ಹೆ? ಹೌದು. ( ಇತ್ಯಾದಿ) ಇದಕ್ಕೇನೆ "ಗು? ಅಕ್ಷರವೆನ್ನು ನರು. ಇದಕ್ಕೆ 
(ಹೆ? ಅಕ್ಷರನೆನ್ನುವರು. ಇದಕ್ಕೆ « ಪ ಅಕ್ಷರನೆನ್ನುನರು. ( ಇತ್ಯಾದಿ). 

ಇಕೊ, ಇವನ್ನೆಲ್ಲ ಅಳಿಸಿಬಿಡತೇನೆ. ಒಂದೊಂದಾಗಿ, ಬಿಡಿಬಿಡಿಯಾಗಿ 
ಬರೀತೇನೆ. ಈಗ ಹೇಳಿರಿ. ಇದೇನು? ( ಹೀಗೆ ಎಲ್ಲ ಅಕ್ಸರಗಳ ಉಜಳಣಿ 
ಯನ್ನು ತೆಗೆದುಕೊಳ್ಳುವದು. ಆಮೇಲೆ ಅಕ್ಷರಗಳ ಜೋಣಣೆ-ಶಬ್ದರಚನೆ ) 

ಒಳ್ಳೇದು ಇನೇನು? «ಜ?'. ಇದು? «ನ, "ಜ-ನ?. "ಜ-ನ'- 
« ಜನ? ಕೂಡಿಸಿಹೇಳಿರಿ. "ಜನ. ಹೌದು. ಜನ. ಇಷ್ಟು ಜನ ನೀನು 
ಇಲ್ಲಿ ಕೂಡೀರಲ್ಲ? ನೀವೇನು ಮಾಡತೀರಿ? ನೀನೇ ಹೇಳಿರಂತ. ಇದೇನು? 
"ನಿ ಇದು «ಗು, ನ-ಗ್ತು ನಡಗು. ಕೂಡಿಸಿಹೇಳಿರಿ. "ನಗು. 
ಹೌದು.” ನಗು). ನೀವೇನು ಮಾಡತೀರಿ? «ನಗು'-ನಗೆತೀರಲ್ಲ. 
ನಾಲ್ಕು ಅಕ್ಷರ ಓದಾಕ ಬರತದಂತ ನಗತೀರಲ್ಲ! ನಾಲ್ಕು ಯಾಕ-ನೂರು 
ಅಕ್ಷರ ಕಲಿತೀರಂತೆ. ಓದೀರಂತ ಬರದೀರಂತ. ಈ ಸಟ ತಕ್ಕೊಳ್ಳಿರಿ. 
ಪಾನಡದ ಚುಂಗಿನಾಗ ಮಡಚಿ ಕಟ್ಟರಿ. ಮನ್ಯಾಗ ಖಾಲೀ ಕೂತಿರತೀರಿ. 
ದಗದಕ್ಕ ಹೋದಾಗ ನೆರಳಾಗ ಕೂತಿರತೀರಿ. ಈ ಪಟಾ ಹೊರಗ ತೆಗೀರಿ. 
ಮಣ್ಣು-ಉಸುಕು ಸಮಾಮಾಡರಿ. ಕಡ್ಡಿ ಚೂರು ತಗೊಂಡು ಬರೀರಿ. 
"ನಿ (ಗ, «ಜ' ಅಂತಾ. ಇಂದು ಕಳಿತದ್ದೆಲ್ಲಾ ಮನಸ್ಸಿನಾಗ 
ಉಳೀತೆದೆ. ನಾಳೆ ಮತ್ತೊಂದು ಕಥೀ ಹೇಳತೀಥಿ, ಗೌಡರ ಕಥೀ, ಗೌಡರ 
ಫಜೀತಿ ಮಾಡಿ ಬಿಜೋಣಂತ. ನಾಳಿಗೆ ಬರತೀರಲ್ಲ ಮತ್ತ? 

ಇನ್ನೊಂದು ಗಳಿಗೆ ಕೂಡತೀರೇನು?-ಈ ಪಾಟ ಖಡುವು ತೊಗೊಳ್ಳಿರಿ. 
ಬರೀರಿ ನೋಡೋಣ. "ಜ-ಗೆ? ಹೌದು, "ಜಗು? «ಗ. ಜಗ? ಹೌದು 
4 ಗೆಜಗ?. «ಗಸ... ಗಸ. ಹೌದು. ನೀವೂ " ಗಸ ಗಸ? ಕಲೀಬೇಕು. 

ಸೂಚನೆ 9: ಹೀಗೆ ಬಿಡಿ ಅಕ್ಷರಗಳನ್ನೂ ಇಡೀ ಶಬ್ದಗಳನ್ನೂ ಪ್ರತಿಯೊಬ್ಬ 
ವಯಸ್ಸರಿಂದ ಕೆಲವುಸಾರೆ ಶಿಕ್ಷಕರು ಬರೆಯಿಸಚೇಕು. ಯಾವುದೊಂದು ಅಕ್ಷರವು 
ನೆನಪಾಗೆದಿದ್ದರೆ ಕಥೆಯ ಸಂದರ್ಭವನ್ನು ಹೇಳಿ ಅದನ್ನು ನೆನಪು ಮಾಡಿಕೊಡಚೇಕು. 
ಉದಾ: «ಪ? ನೆನಸಾಗದಿದ್ದರೆ.« ದೇನರ ಮುಂಡೆ ದೀಪಾ ಯಾತರಾಗ ಹಚ್ಚಿದ್ದರು? 
ಆದಕ್ಕೆ ಕೂಸು ಏನನತಿತ್ತು ?-'--ಹೀಗೆ. 

ಒಳ್ಳೇದು. ಹೋಗಿ ಬರ್ರಿ. ನಮಸ್ಕಾರ! ನಮಸ್ಕಾರ |! 


ಪಾಠ ಎರಡನೇದು 


ಇಂದು ಮತ್ತೊಂದು ಕಥೀ ಹೇಳತೀನಿ ನಿಮುಗ. ಅದೂ ಮಜೇದಾರೆ 
ಕಥೀ, ನಮ್ಮೂರ ಗೌಡರದು. ಗೌಡರ ಮನ್ಯಾಗ ಆಳೂ ಹೋಳು. 
ಎಲ್ಲಾ ದಗದ ಮಾಡೋರು. ಗೌಡರಿಗೆ ದುಡಿಕೀನೆ ಇಲ್ಲ. ಉಣ್ಣೋದ್ಕು 
ಮನ್ಯಾಗೆ ಕೂಡೋದು. ಗೌಡರ ಹೊಟ್ಟಿ ಬೆಳೆದುಬಿಟ್ಟಿತ್ತು. ದೊಡ್ಡ 
ಡಬರೀನೆ ಆಗಿತ್ತು. ಕಿಡಿಗೇಡಿ ಹುಡುಗರು ಅವರಿಗೆ « ಡಬರೀ ಗೌಡ? 
ಅಂತಾ ಕರೀತಿದ್ದರು, ಹೆಲ್ಲು ಮುಂದೆ ಬಂದಿದ್ದರ « ಹೆಲ್ಲ್ಯೂ' ಅನ್ನೋದಿಲ್ಲ? 
ಹಾಂಗೆ. ಗೌಡರು ಹಿಂದಿನ ಕಾಲದವರು. ಆಗಿನ್ನೂ ಅದೇ ಸಾಯಿಕಲ್ಲು 
ದೊಡ್ಡೂರಾಗ ಒಂದೊಂದೇ ಬಂದಿದ್ದೂ ಅಂತ. ಜನರು ಸಾಯಲಲ್ಲಿಗೆ 
« ಯಂತ್ರ-ಯಂತ್ರ? ಅಂತಾ ಅಂತಿದ್ದರು. ಹೊಲಿಗೀ ರಾಟಿಗೆ-ನೂಲೂ 
ರಾಟಗೆ ಇನ್ನೂ ಯಂತ್ರ ಜಂತ್ರ ಅನ್ನೂದಿಲ್ಲ ನಾವು? ಯಂತ್ರದ ಹೊಲಿಗೀ 
ಅಂತೀವಿ, ಗೌಡರು ಸಾಯಕಲ್ಲ ಯಂತ್ರ ತರಿಸಿದರು. ಹಾಗೂ ಹೀಗೂ 
ಡಬರೀಗೌಡರು ಕೂಡೋದು ಕಲಿತರು, ಈ ಯಂತ್ರದ ಮೇಲೆ ಕೂತು 
ಕೊಂಡು ಒಂದು ದಿನಾ ಚಾನಡಿಗೆ ಹೊರಟರು. ಗೌಡರು ಆದಿನ ಯಾವ 
ಅಪಶಕುನದ ಮಾರೀ ಕೋಡಿದ್ದರೋ ನಿನೋ, ಪಾಸ? ಹೆಳ್ಯಾಗಿನ ಸಂದೀ 
ಓಣಿ. ಎಡಕ್ಕೆ ಒಂದು ಟಗರು. ಹೀಂಗ ಹೀಂಗ ಕೋಡು ಇದ್ದದ್ದು 
ನಿಂತಿತ್ತು. ಅದು ಎಲಿ ತಿಂತಿತ್ತು. ಬಲಕ್ತು ಬದನೀಕಾಯಿ ಮಾರೂವಾಕಿ 
ಬಂದಳು. ಎದುರಿಗೊಂದು ಒಂಟ ಬಂತು. ಉದ್ದ ಗೋಣಿನದು-ಜೋಟು 
ಭಾಲದ್ದು. ನೋಡಿರಲ್ಲ ಒಂಟೀನ. ಗೌಡರ ಫಜೀತಿ ಆತು. ತೂಕ 
ತಪ್ಪಿತು. ರೋಲಿ ಹೋತು. ಕಡಕೊಂಡು ಬಿದ್ದರು. ದೊಡ್ಡ ಆಳು. 
ದೊಡ್ಡ ಹೊಟ್ಟಿ. ಮುಂದಿನ ಗಾಲಿ ಮಡಿಚಿಹೋತು. ಡಬರೀಗೌಡರ ಕಾಲು 
ಒಳೀತು. ಚಾವಡಿಗೆ ಹೋಗೂದು ಬಿಟ್ಟರು. ಕುಂಟಿಕೋತ ಮನೀಗೆ 
ಬಂದರು. ಗೌಡಿತಿ ಆಗ ತಾನೇ ಕಡಗೋಲು ಹಿಡಿದು ಮಜ್ಜಗೀ ಕಡೀತಿದ್ದಳು, 
ಯಜಮಾನ ಕುಂಟಿಕೋತೆ ಮನಿಗೆ ಬಂದಾನ. ಅದರಾಗ ಗೌಡರ ಬಾಯೀನೂ 
ಜೋರು. ಏನಾದರೂ ಕತೆಯಿದು ಹಚ್ಚಬೇಕು. ಪಾಸ! ಹೆಣ್ಣುಮಗಳು, 


೧ಷ್ಠಿ 


೧೪ ಶೀಘ ಸಾಕ್ಷರತಾ ಸಾಧನ 


ಗಾಬರಿ ಆಗಿದ್ದಳು. ಮೂಲ್ಯಾಗಿನ ಅರಿಯೂಕಲ್ಲ ತಂದಳು. ಧೂಳು 
ಮುಸಕಿತ್ತು. ಅದನ್ನ ತೊಳೀಲಿಕ್ಟೆ ನೀರನುನಿಗೆ ಹೋದಳು, ನೀರು 
ತುಂಬಿದ ರಂಜಣಿಗಿ ಇತ್ತು. ಕೈಯಾಗಿನ ಅರಿಯೂಕಲ್ಲು ಜಾರಿತು. ರಂಜಣಿಗೀ 
ಮೇಲೆ ಬಿತ್ತು. ಅದು « ಶೆಳ್ಳ' ಯೆಂದು ಒಡೀತು. ರಂಜಣಿಗೀಗೆ ನಡುನೆ 
ದೊಡ್ಡದೊಂದು ಭೋಕು ಬಿತ್ತು. 

ಇಂದ್ರ ಗೌಡರನ ಇಷ್ಟಕ್ಕ ಬಿಡೋಣ. ನರಳಿಕೋತ ಮಲಗ್ಯಾರ. 
ಮಲಗಲಿ, ಗೌಡರ ಕಷ್ಟ ಇಸ ಕ್ಟ ಮುಗಿಲಿಲ್ಲ. ಮುಂದೇನಾತು ನಾಳೆ 
ನೋಡೋಣ. 

ನಿನ್ನೆ ಜಕ್ಕಸ್ಪನ್ನ ನೋಡಿದರಲ್ಲ. ಈ ದಿನ ಡಬರೀಗೌಡರನ ನೋಡೀ 
ರಂತ, ಅನರ ಮೂರಾಬಟ್ಟ ಆದ ಸಾಯಕಲ್‌ ಯಂತ್ರ, ಟಿಗರು, ಒಂಟಿ 
ಎಲ್ಲಾನೂ. ಈ ಫಳದ ಮಲೆ ಬೊದಲು ನಾ rag ಮುಂದ ನೀವೂ 
ಬರೆದೀರೆಂತ. 

ಸೂಚನೆ ೧: ಮೊದಲನೆಯ ಪಟದಲ್ಲಿ ಹೇಳಿಕೊಟ್ಟಂತೆ. 

ಒಳ್ಳೇದು ನೋಡಿದರಲ್ಲ ಡಬರೀಗೌಡರನ್ನ. ಸಾಕೇನು ಇಷ್ಟು ಹೊಟ್ಟಿ 
ಗೌಡರಿಗೆ? ಇನರು ಯಾರು? ( ಡಬರೀಗೌಡ ಇದು ನಿನು? ಯ? 
ಏನು ತಿನ್ನತಜೆ? « ಎಲಿ? (ಇತ್ಯಾದಿ). 

ಜಕ್ಕಪ್ಸನ ಕಥೀ ಕೇಳಿತ್ತಲ್ಲಾ--ಅದಡೇ ಕೂಸು ಈ ಕಥೀನೂ ಕೇಳಿತು. 
ಚಿತ್ರಾನೂ ತೆಗೀತು. ಹೇಗೆ ತೆಗೀತು ಕೋರಿಸತೀನಿ.. ನೀವೂ ಮುಂದ 
ಬರದೀರಂತ, 


ಸೂಚನೆ ೨: ಮೊದಲನೆಯ ಸಟಿದಲ್ಲಿ ಹೇಳಿಕೊಟ್ಟಂತೆ. 


ಇವು ಸಣ್ಣ ಕೂಸು ಬರೆದೆ ಚಿತ್ರ. ಇದೇನು? « ಟಗರು? ಇದು? 
" ಚಾವಡಿ? ಇದು? « ಮನೆ? (ಇತ್ಯಾದಿ), ಹೇಳೀ ಕೇಳೀ ಸಣ್ಣ 
ಕೂಸು, ಇನ್ನೂ ಪೂರಾ ಮಾತು ಬರೋದಿಲ್ಲ. ಹಿಂದ ನೋಡಿದಿರಲ್ಲ- 
ಜಕ್ಳಪ್ಪಗ "ಜ', ಗುಡಿಗೆ "ಗು? ಅಂತಿತ್ರಲ್ಲ! ಹಾಗೇನ: ಡಬರೀ 
ತ! ಡಿ, ಟಗರಿಗೆ (ಟ3, ಎಲ್ಲಿಗೆ. ಎ' ಅನ್ನುತ್ತಿತ್ತು 

( ಚಾವಡಿಗೆ ಮಾತ್ರ, ಶಿಕ್ಷಕನು ವಯಸ ರನ್ನು ಮಕಿನಾತಿಗೆ a 
ತನ್ನ ಮಾತಿನ ಚಳಕದಿಂದ ಕೂಸು ಭ್ಯ ( ಚ? ನೇ ಅಂತಿತ್ತು ಎಂದು 


ಶೀಘ್ರ) ಸಾಕ್ಷರತಾ ಸಾಧನ ೧೫ 


ಹೇಳಿ ಅವರಿಂದ ಅನೇಕ ಸಲ ಹೇಳಿಸಿ ಸ್ಥಿರಗೊಳಿಸಬೇಕು, ಆಕಾರದಲ್ಲಿ 
"ಚ' ಹೋಲುವ, ಚಿತ್ರದಲ್ಲಿ ರೂಪಿಸಬಹುದಾದ ವಸ್ತುವು ಬೇರೊಂದು 
ದೊರೆಯುನದಿಲ್ಲ. ) 


ಸೂಚನೆ ೩: ಮೊದಲನೆಯ ನಟದಲ್ಲಿ ಹೇಳಿಕೊಟ್ಟಂತೆ. 


(ಸಣ್ಣ ಕೂಸು ತೆಗೆದಿಜೆಯೆಂದು ಹೇಳುವ ಚಿತ್ರಗಳ್ನನ್ನು ತೋರಿಸಿ) : 
ಇದಕ್ಕೆ ಸಣ್ಣ ಕೂಸು ಏನನ್ನುವದು? «ಡಸ, ಇದಕ್ಕೆ? «ಮ? , , 
( ಇತ್ಯಾದಿ) ಹೌದು. ಇದಕ್ಕೇನೆ ಡೆ? ಅಕ್ಷರವೆನ್ನು ವರು, ಇದಕ್ಕೆ "ಟ್ಟ? 
ಅಕ್ಷರವೆನ್ನುವರು ( ಇತ್ಯಾದಿ). 

ಇಕೊ, ಇನನ್ನೆ ಲ್ಲಾ ಅಳಿಸಿಬಿಡತೇನೆ. ಒಂದೊಂದಾಗಿ ಬಿಡಿಬಿಡಿಯಾಗಿ 
ಬರೀತೇನೆ. ಈಗೆ ಹೇಳಿರಿ. ಇದೇನು? «ಯು. ( ಇತ್ಯಾದಿ. ಹೀಗೆ ಎಲ್ಲ 
ಅಕ್ಷರಗಳ ಉಜಳಣಿಯನ್ನು ತೆಗೆದುಕೊಳ್ಳುವದು. ಅನೇಲೆ ಅಕ್ಷರಗಳ 
ಜೋಡಣೆ ಶಬ್ದರಚನೆ ), 

ಒಳ್ಳೇದು ಇದೇನು? «ಚ, ಇದು? «ಟ' €ಚ-ಟಿ? ಕೂಡಿಸಿ 
ಹೇಳಿರಿ, « ಚಟ, ಇದು? «ಮಃ ಇದು? "ಠಿ « ಮ-ಶೆ' ಕೊಡಿಸಿ 
ಹೇಳಿರಿ. "ಮಠ'. (ಹೀಗೆ ಅಕ್ಷರಗಳನ್ನು ಹಿಂದುಮುಂದಾಗಿ ಜೋಡಿಸಿ 
ಶಕ್ಯವಿದ್ದಷ್ಟು ಶಬ್ದರಚನೆ ಮಾಡಿಸಬೇಕು) 


ಸೂಚನೆ ೫; ಮೊದಲನೆಯ ಪಜಿದಲ್ಲಿ ಹೇಳಿಕೊಟ್ಟಂತೆ. 


ಪಾಠ ಮೂರನೇದು 


ಡಬರೀಗೌದರಿಗೆ ಈಗ ಗುಣ ಆಗೇದ. ಬಡಗೀ ಹಿಡಿದು ಓಡಾಡತಾರ. 
ಗೌಡರು ಸಂಜೀಮುಂದ ತೋಟದ ಕಡೆಗೆ ಹೋರಟರು. ಕೆಯಾಗ ಬಡಗಿ 
ಇತ್ತು. ಗೌಡರ ಊರಿಗೆ ಸರ್ಕಸ್ಸು ಬಂದಿತ್ತು. ಊರ ಮುಂದಿನ ಕೋಟಿ, 
ನೀರೂ ನೆಳಲು, ಅಲ್ಲೇ ತಂಬು ಹೊಡೆದಿದ್ದರು. ಗಿಡದ ನೆಳಲಿಗೆ ಆನೀ ಕಟ್ಟಿ ದ್ದರು. 
ಆನೀ ಸೊಂಡ್ಯಾಗ ಗೌಡರು ತಮ್ಮ ಬಡಿಗೀ ಕೊಟ್ಟಿ ರು. ಆನೀ ಸಾಕಿದವ 
ಆನೀ ಕಡಿಂದ ಸಲಾಮ ಹೊಡಿಸಿದ. ತಮ್ಮೂರಿಗೆ ಗೌಡರೇ ರಾಜಾ ಅಲ್ಲ! 
ಗೌಡರು ಮುಂದ ಕೋಟಿದಾಗಿನ ಬದನೀ ಮಡಿಗೆ ಹೋದರು. ಗೌಡರು 
ಮನ್ಯಾಗ ಮಲಗಿದರೆ ಆಳು ಯಾಕೆ ದಗದಾ ಮಾಡತಾರ? ಬದನೀ ಮಡೀ. 
ಯೊಳಗ ಕಸ ಬೆಳೆದಿತ್ತು. ನೆಗ್ಗಲೀಮುಳ್ಳು ಹೆಬ್ಬಿತ್ತು. ಕಾನಲೀ ದಂಡೆಗೆ 
ಹೀಂಗ ಕೂತರು, ಸಳ ಸಳ ಸದ್ದು ಆತು. ನೋಡತಾರ ಒಂದು ಹೆಸರು ಹಾಂವು. 
ಕೈಯಾಗ ಬಡಿಗಿ ಇತ್ತು. ಒಂದು ಏಟಾ ಕೂಟ್ವರು. ಬಡಿಗಿ ಜಾರಿತು. 
ಹಾಂವು ಕಾಲಾಗ ಬಂದಹಾಂಗ ಆಯಿತು. ಗೌಡರು ಜಿಗಿದರು. ಏನೋ 
ಚುಚ್ಚಿದಹಾಂಗೆ ಆತು. ಗೌಡರು " ಐ' ಅಂದರು. ಫೆಗ್ಗಲೀ ಮುಳ್ಳಿರಬೇಕು. 
ಗೌಡರಿಗೆ ಹಾಂವು ಕಡೀತೇನೋ ಅಂತಾ ಸಂಶೆಯ ಬಂತು. ನೆಗ್ಗಲೀಮುಳ್ಳು' 
ಚುಚ್ಚಿರಬೇಕು. ಸಂಶಯ ಬಹಳ ಕಟ್ಟ. ಗೌಡರ ಮನಸ್ಸಿನಾಗ ಸಂಶಯ 
ಉಳೀತು. ಹಾಂವ್ರ ಕಡಿದರ ಮಲಗಬಾರದೆಂದು ಹೇಳತಾರ. ವಿಷ ಏರತದಂತ. 
ಗೌಡರು ಜಾಗರಣಿ ಮಾಡಬೇಕಾತು : ರಾತ್ರೀ ಹೇಗೆ ಕಳೀಬೇಕು. ಎಲ್ಲಾ 
ಗೌಡರಿಗೂ ಒಂದೊಂದು ನಾದ ಇರತದ. ಡಬರೀಗೌಡರಿಗೆ ತಬಲಾದ ನಾದ 
ಇತ್ತು. ಬೆಳತನಕ ತಬಲಾ ಬಡದರು. ಆದರೂ ಗೌಡರ ಸಂಶಯ ಹೋಗ. 
ಲಿಲ್ಲ. ಮನ್ಯಾಗ ಹೇಳಿದರು. ದೊಡ್ಡೂರಾಗ ಡಾಕ್ಟರು ಚುಚ್ಚಿ ಹಾಕತಾರ. 
ಜಕ್ಕಪ್ಪ ಪೂಜಾರಿ ಮಂತ್ರಾನೂ ಹಾಕತಾನ ಹೋಗಿ ಬರ್ರಿ. ಈಗ 
ಚುಚ್ಚ್ಯೂದಮೊಂದು ಆಗೇದಲ್ಲ ಎಲ್ಲಾ ಬೇನೆಗೂ. ಗೌಡರು ಒಪ್ಪಿದರು. 
ಸಾಯಕಲ್ಲ ಯಂತ್ರ ಅಂತೂ ಮೂರಾಬಟ್ಟೆ ಆಗಿ ಬಿದ್ದಿತ್ತು. ಕುದುರೀ ಮೇಲೆ 
ಕೂತು ಹೊರಟರು. ಬಹಳ ದಿನಾ ಆಗಿತ್ತು. ಕುದುರೀ ಸಾಮಾನದ ಕಜಿಗೆ 


೧೬ 


ಶೀಘ್ರ ಸಾಕ್ಷರತಾ ಸಾಧನ ೧೩ 


ನೋಡಿದ್ದಿ ಲ್ಲ. ಹಾದ್ಯಾಗ ಲಗಾಮು ಹೆರೀತು. ಕುದುರೀ ಕೊರಳಿಗೆ ಕಟ್ಟ. 
ದರು. ಹಲ್ಕಾ, ಹೆಲ್ಯಾ ಮಾಡಿಕೋತೆ ಮುಂಜೆ ಸಾಗಿದರು. ಅದೇನೊ 
ಹಿರಿಯೆರು MR ಎಡವಿದ ಬಟ್ಟು ನಿಡನತದ ಅಂತೆ. ಕಷ್ಟ ಒಂದರೆ 
ಹಿಂದ ಒಂದ ಬರತಾನ. ಗೌಡರಿಗೆ ಕಾಡೋದು ಇನ್ನೂ ಎ ನಿಲ್ಲ. 
ನೀರಿಗೆಂತ ಕುದುರಿ ರುರಿಗೆ ಒಯ್ದರು, ಕುದುರೀ ಕಾಲು ಜಾರಿತು. ಕಲ್ಲ 
ಫಡೀ ಮೇಲೆ ಫಡಾನೆ ಕಡಕೊಂಡು ಬಿದ್ದರು, ಮುಂದಿನ ಹಲ್ಲು ಮುರೀತು. 
ಬಳ ಬಳ ರಕ್ತ ಸುರೀತು. ನೋವು ಬಹಳ ಆತು. ಹಲ್ಲು ಕಿಕ್ತಿಸಬೇಕಾತು. 
ದೊಡ್ಡೂರಾಗ ಡಾಕ್ಟರ ಜನರು ರೊಕ್ಕಾ ತಗೊಂಡು ಹಲ್ಲು ಕೆತ್ತತಾರ. 
ಗೌಡರು ಹಲ್ಲಿನ ಡಾಕ್ಟರ ಕಡಿಗೆ ಹೋದರು. ಇಕ್ಕಳ ನೋಡಿರಲ್ಲಾ. 
ಡಾಕ್ಟರರು ಇಕ್ಕಳದಲ್ಲೆ ಹಲ್ಲು ಕಿತ್ತಿದರು. ಸಮಾಧಾನ ಆತು. 
ಗೌಡರು ಊರಿಗೆ ಹೋದರು. ಹಾನಿಗೆ ಔಸಧಾ ಅಂತ ಹೋದರು; ಹೆಲ್ಲು 
ಕಿತ್ತಿಸಿಕೊಂಡು ಮನಿಗೆ ಬಂದರು. ದೈ ನದಾಟಿ | 

ನಿನ್ನಿನ ಹಾಂಗ ಈನತ್ತೂ ಗೌಡರ “ಕಥ್ಯಾಗ ನನೇನು ಆತು ಎಲ್ಲಾ ಚಿತ್ರಾ 
ತೆಗೆಯೋಣ. ಮುಂದ ನೀವೂ ಬರೆದೀರಂತ. 

ಸೂಚನೆ ೧; ಮೊದಲನೇ ಪಟದಲ್ಲಿ ಹೇಳಿಕೊಟ್ಟಂತೆ. 

ಆನಿ ಸೊಂಡೀಯೊಳಗೆ ಬಡಿಗೀ ಹಿಡಿದು ಗೌಡರಿಗೆ ಸಲಾನು 
ಮಾಡೋದು ಬರೋಬರಿ ಆಗೇದಲ್ಲ? ಗೌಡರು ಬಡಗೀಲೆ ಏಟು ಕೊಟ್ಟಾಗ 
ಹೇಗೆ ಕೂತಿದ್ದ ರು? €ಐ? ಅಂದು ಎರಡೂ ಕ ಮುಂದೆ ಚಾಚಿ ಹೇಗೆ 
ಕೂತಿದ್ದರು? ಚಿತ್ರದಾಗ ತಿಳೀತದಲ್ಲ? ಒಳ್ಳೆ ಸೇದು. ಹೇಳಿರಿ ಇನ್ನು. ಇದು 
ಏನು? «ಅನೆ, ಗೌಡರು ನಿನು ಅಂದು ಇಲ್ಲೆ? «ಐ? ಅಂತ. 
ಸುಡುರೀ ಕೊರಳಿಗೆ ಏನು ಜೋತಾಡತದ? « ಲಗಾಮು , , , (ಇತ್ಯಾದಿ) 

ನಿನ್ಸಿನ ಕೂಸು ಈ ಕಥೀನೂ ಕೇಳಿತು. ಚಿತ್ರಾನೂ ತೆಗೀತು. ಹೇಗೆ 
ತೆಗೀತು ತೋರಿಸತೀನಿ. ನೀವೂ ಮುಂದ ತಗಿದೀರಂತ. 

ಸೂಚನೆ ೨: ಮೊದಲನೆ ಪಟದಲ್ಲಿ ಹೇಳಿಕೊಟ್ಟಂತೆ. 

ಇವೆಲ್ಲ ಸಣ್ಣ ಕೂಸು ಬರೆದ ಚಿತ್ರ, ಇದೇನು? «ಆಸೆ. ಗೌಡರೇ 
ನಂದರು? " ಐ' ಅಂದರು? ಇದೇನು « ಲಗಾಮು '....(ಇತ್ಯಾದಿ) 


A 


೧೮ ಶೀಘ್ರ ಸಾಕ್ಷರತಾ ಸಾಧನ 


ಸಣ್ಣ ಕೂಸು. ಇನ್ನೂ ಪೂರಾ ಮಾತು ಬರೋದಿಲ್ಲ. ಹಿಂದೆ ನೋಡಿದ- 
ರಲ್ಲ, ಡಬರೀಗೌಡಗ ಏನು ಅಂತಿತ್ತು? "ಡ'. ಹಾಗೆಯೇ ಅನೆಗೆ ಸಣ್ಣ ಕೂಸು 
ಏನು ಅನತದ? « ಆ, ಏಟಿಗೆ" ಏ'...( ಇತ್ಯಾದಿ. ಹಾವಿಗೆ ಮಾತ್ರ "ಉ? 
ಎನ್ನುವದನ್ನೂ, ಇಕ್ಕಳಕ್ಕೆ «ಛೆ? ಎನ್ನು ವದನ್ನೂ ಹಿಂದೆ ಹೇಳಿದಂತೆ ಮಾತಿ- 
ನಲ್ಲಿ ಕೇಲಿಸಿಕೊಂಡು ಸ್ಥಿ ರಗೊಳಿಸಬೇಕು) 

ಸೂಚನೆ ೩: ಮೊದಲನೆ ;ಸಟಿದಲ್ಲಿ ಹೇಳಿಕೊಟ್ಟಂತೆ. 


( ಸಣ್ಣ ಹುಡುಗ ತೆಗೆದಿದೆಯೆಂದು ಹೇಳುವ ಚಿತ್ರಗಳನ್ನು ತೋರಿಸಿ) 
ಇದಕ್ಕೆ ಸಣ್ಣ ಕೂಸು ಏನನ್ನುವದು? «ಆ, ಹೌದು ಇದಕ್ಕೇನೆ "ಆ? 
ಅಕ್ಷರಯೆನ್ನು ವರು. ( ಇದೇ ರೀತಿಯಾಗಿ ಉಳಿದ ಆಕೃತಿಗಳು ಯಾವ ಅಕ್ಷರ 
ಗಳೆಂಬುವದನ್ನು ಹೇಳಿಕೊಡಬೇಕು. ಆಕೃತಿಗಳು « ಅಕ್ಷರ' ಗಳೆಂಬುವದನ್ನು 
ಅವರು ತಿಳಿಯುವಂತೆ ಮತ್ತೆ ಮತ್ತೆ ಅವರಿಂದ ಹೇಳಿಸಿಕೊಳ್ಳಬೇಕು. ) 

ಇದು ಯಾವ ಅಕ್ಷರ? "ತ, ಇದು? €ಳ?. "ತಳ? ಕೂಡಿಸಿ 
ಹೇಳಿರಿ. "ತಳ', ಹೌದು. ( ಹೀಗೆಯೇ ಎಲ್ಲ ಅಕ್ಷರಗಳ ಉಜಳಣಿಯನ್ನು 
ಹಿಂದುಮುಂದಾಗಿ ಜೋಡಿಸಿ, ಹಿಂದಿನ ಎರಡು ಸಟಗಳಲ್ಲಿಯ ಅಕ್ಷರಗಳನು 
ಸೇರಿಸಿ ಶಬ್ದರಚನೆ ಮಾಡಬೇಕ್ಕು ಮಾಡಿಸಬೇಕು. ಓದಿಸಬೇಕು 
ಏರಿಸಬೇಕು, ) 


ಸೂಚನೆ ೪: ಮೊದಲನೆ ಪಟದಲ್ಲಿ ಹೇಳಿಕೊಟ್ಟಂತೆ 


ಸಾಠ ನಾಲ್ಕನೇದು 


ಡಬರೀಗೌಡರ ಕಥೀ ನೀವು ಕೇಳಿದಿರಿ. ಅದರ ನಿಮಗ ಅದನ್ನ ನಾನು 
ನೆಟ್ಟಗೆ ಪೂರಾ ಹೇಳಲಿಲ್ಲ. ಗೌಡರು ಶಹರಕ್ಕ ಹೊರಟಿರಲ್ಲ, ಹಾದ್ಯಾಗ 
ಏನೇನು ನೋಡಿದರು, *ದಿನೇನು ಮಾಡಿದರು ಇದನ್ನೆಲ್ಲ ಹೇಳೊಡು ಮರೆತೇ 
ಬಿಟ್ಟೆ. ಈನತ್ತು ಹೇಳತೀನಿ, ಸಾಯಿಕೆಲ್ಲ ಯಂತ್ರದ ನೇಲಿಂಡೆ ಗೌಡರು 
ಬಿದ್ದರಲ್ಲ. ಒಳಸೆಟ್ಟಾಗಿತ್ತು. ಗೌಡತಿ ಸಾರಜ್ಜದ ಕೋಡು ಕೇದು ಹಚ್ಚಿ- 
ದಳು. ಥಿಮಗ * ಸಾರಜ್ಜ? ಬರೀಲಿಕ್ಕೆ ಬರೂದಿಲ್ಲ. “ಸಾವರ. ? 
ಬರೀರಿ ಮುಂದೆ ಜ್ಞ ಬರೀಬೇಕು. "ಜ್ಞ? ಹೀಗ ಬರೀಬೇಕು. ಅದು 
ಜೋಡಕ್ಟರ. ಮುಂಡೆ ಕಲಿತೀರಂತ. ಅದರಾಗ "ಜೃ? ಅಕ್ಷರೆಬೇಕು. «ಜ? 
ಹೀಗ ಬರೀಬೇಕು. ( ಉಚ್ಚಾರ ಬಾಯಲ್ಲಿ ಕೂಡುವಂತೆ ಮಾಡಬೇಕು ). 
ಚಿತ್ರಾ ಬರಿಬೇಕೆಂದಕೇನು? ಛೆ! ಈಗ್ಯಾಕೆ ಚಿತ್ರ? ನಮ್ಮ ಸಣ್ಣ ಕೂಸು 
ಈಗ ದೊಡ್ಡದಾತು. ನಿನುಗ ಇನ್ನೂ ಅಕ್ಷರ ನಿನೂ ಬರತಿದ್ದಿಲ್ಲಾ. ನೀವು 
ಸಣ್ಣ ಕೂಸಾಗಿದ್ದಿರಿ. ಚಿತ್ರ ಬೇಕಾತು. ಈಗೆ ಅಕ್ಷರ ಬಂದಾನ. ಡೊಡ್ಡವ- 
ರಾದಿರಿ, ಚಿತ್ರ ಯಾಕ ಬೇಕು? ಜಕ್ಕಣ್ಣ ಬಾಯಿ ಮಾಡಿದನಲ್ಲ. ಹಿ? 
ಅಂತ, «ಶಿ? ಬರೀರಿ. ಹೊಟ್ಯಾಗ ಒಂದು ಪೂಜಿ ಕೊಡಿರಿ €ಜ? 
ಆಗತದೆ. ಬಹೆಳ ಸಸಾರ! 

ಒಳ್ಳೇದು. ಗೌಡರೇನು ಅಸಿಮಿಸಿ ಆಳಲ್ಲ, ಮಂದೀ ಮಾತಿಗೆ ಅಂಜಿಕಿ. 
« ಅಂಜಿಕಿ' ಬರೀಲಿಕ್ಕೆ ಬರತದೇನು ನಿನುಗ? ಬರೂದಿಲ್ಲ. ಮೊದಲಿಷ್ಟು 
ಜಾಗಾ ಖಾಲಿ ಬಿಟ್ಟು ಃ...-ಜಿಕಿ' ಬರಿಯಿರಿ. ಇದು ನೋಡಿರಿ. ನಾನು 
ಫೂರಾ ಮಾಡತೇನೆ. « ಅಂಜಿಕಿ', ಬಿಟ್ಟಿ ಜಾಗಾದಾಗ ನಾನು ಅಕ್ಷರ ಬರದೀ- 
ನಲ್ಲಾ ಅದಕ್ಕೂ "ಅಂ? ಅಂತಾರ, ( ಅನಿಸಬೇಕು) " ಆಂ? ಬರಿಯೋಜೀನು 
ಬಿಗಿ:ಅಲ್ಲ. ಆರಿಯೂ ಕಲ್ಲಿನ "ಅ? ಬರೀಬೇಕು, ಅದರ ಮುಂದ ಹೀಗೆ ಪೂಜಿ 
ಕೊಡಬೇಕು. " ಅಂ? ಅತು. "ಅಂ-ಬಿಗೇರು ಅಂ-ಗಡಿ, ಅಂ-ಗಳ,? ಹೀಗೆ 
ಬರೀಬೇಕು. " ಅ?ದ ಮುಂದ ಪೂಜಿ ಕೊಟ್ಟಿ ರ " ಅಂ? ಆತು, «ಗೆ'ದ ಮುಂದ 
ಪೂಜಿ ಕೊಟ್ಟ ರ « ಗಂ' ಆತು. ಇದರಂತೆ ತಣ ರಂ ಡಂ.( ಇತ್ಯಾದಿ). 


೧೯ 


೨೦ ಶೀಘ್ರ) ಸಾಕ್ಷರತಾ ಸಾಧನ 


ಶಹೆರದಾಗ ಗೌಡರು ಎಲ್ಲಿ ಇಳೀಜೇಕು? ಬೀಗರ ಔತಣ ನೆನಪಾತು. 
ಅಲ್ಲಿಗೇನೆ ಹೋಗೂದು ಮಾಡಿದರು. "ಔತಣ? ನಿನುಗ ಬರೀಲಿಕ್ಕೆ 
ಬರೂದಿಲ್ಲ. "ಔ? ಹೀಗೆ ಬರೀಬೇಕು. ಜಕ್ಕಪ್ಪನ "ಜ? ಬರಿದು ಗಂಟು- 
ಮಾಡಿ ಕಾಲು ಕೊಟ್ಟರಾತು. ( ತೋರಿಸಬೇಕು- ಅನಿಸಬೇಕು). «ಓಡಲ್ಕ 
ಔದುಂಬರ? ಹೀಗೇನೆ ಬರೀಬೇಕು. € ಣ' ಬರಿಯೋದೂ ಸಸಾರ. ಟಿಗರಿನ 
"ಟಿ? ಡಬ್ಬ ಹಾಕಿದರಾತು. « ಣ? ಆಗತದೆ,  « ಷಣತಿ-ಗಣತಿ' ಇದರಲ್ಲಿ 
«89? ಹೀಗೇನೆ ಬರೀಬೇಕು. 

ಡೆಬರೀಗೌಡರು ಹೊರಟರಲ್ಲ? ಅದೇ ದಿನ ಸರ್ಕಸ್ಸಿನನರೂ ಊರು 
ಬಿಟ್ಟರು. ಏನು ಖಟಾಖೋಸೆ ಅನರದು? 4 ಖಟಬಾಟೋಸ' ಹೀಗೆ 
ಬರೀಬೇಕು. "ಖ' ಇದು «ಬ'ದ ಗತೀನೆ. ಆದರೆ ಹೊರಗಂಟು ಮಾಡಬೇಕು. 
ಇದಕ್ಕ ದೊಡ "ಕ' ಅಂತಾರೆ. ಪಣತಿ ಒಡೀತಲ್ಲಾ. «ಫಟ್‌ ' ಅಂತಾ, 
ಸ್ಥ? ಇದು ದೊಡ «ಪ. ರಂಜಣಿಗೆ ಒಡೀತಲ್ಲಾ. «ಠಳ್‌' ಅಂತಾ, 
« 5? ಇದು ಜೊಡ "ಟಿ. «ಖಡುವು ಖಬರೀ? ಹೀಗೇನೆ ಬರೀಬೇಕು. 

ಹುಲೀ-ಸಿಂಹೆ ಇವುಗಳ " ಸಣ್ಣುರ' ಗಾಡಿ ಮುಂದೆ ಹೊರಟಿದ್ದು. 
"ಜ್ಞ? ಜೋಡು ಅಕ್ಷರ ಅಂತಾ ಹೇಳಿದೆನಲ್ಲ. " ಜ್ಞಾ” ಇದೂ ಒಂದು ಜೋಡು 
ಅಕ್ಷರ. ಮೇಲಿನ ಅಕ್ಷರಾನ "ಇ'. ಏತರಹಾಂಗೆ ಅಡೇ ಹೇಳಿರಿ ಹೌದು. 
«ಇಲಿ? ನೋಡಿದಿರಲ್ಲ. ಜಕ್ಕಸ್ಸನ ಕಥೀಯೊಳಗ. “ಇ? ಬರೆದು ಅದಕ್ಕೆ 
ಇನ್ನೊಂದು ಬಾಲಾ ಹೆಚ್ಚಬೇಕು. 

ಅದೇ ಹೊತ್ತು ಏರಿತ್ತು. ಭೆರಮಾ- ಗೌಡರ ಆಳು, ಹೊಲಕ್ಕ ಹೊರ- 
ಟಿದ್ದ. ನಿಮ್ಮೊಳಗೆ ಭರಮಸ್ಸ ಯಾರಾಕೆ ಇದ್ದೀರೇನು ? ನಿನ್ಮು ಹೆಸರು 
ಬರೀರಿ. ನಾ ಹೇಳತೀನಿ, ಬದನೀಕಾಯಿ. «ಬ' ಬರೆದು ಕೆಳಗ ಒಂದು 
ಗೀಟು ಕೋಡಿರಿ, «ಭೆ? ಆತು. ಇದಕ್ಕೂ ದೊಡ "ಬ' ಅಂತಾರ. 
(ಭಿಡೆ, ಭಗಭಗ' ಹೀಗೇನೆ ಬರೀಬೇಕು. 

ಭರಮಾ ಹೊಲಕ್ಕೆ ದನಾ ಹೊಡಕೊಂಡು ಹೊರಟಿದ್ದ.  ದನ' ಹೀಗೆ 
ಬರೀಬೇಕು. ಇದು « ದ. ಕುರೀದಡ್ಡಿ ಮಾಡಿ ಮುಂದ ಒಂದು ಬಾಗಿಲ ಮಾಡ 
ಬೇಕು. ದಮಡಿ, ದರ ದರ ಜೆರಕಾರ್ಯ ದುಡಿತ್ರ ದೇನರು ಹೀಂಗೆ ಬರೀಬೇಕು. 

ಹಳ್ಳೀರಸ್ತೆ-ತೆಗ್ಗೂತೆವರು, ಸಜ್ಜುರದ ಗಾಡಿ ಓಡುವಾಗ್ಗೆ " ಧಡಧಡ'? 
ಸಪ್ಪಳ ಆಗತಿತ್ತು. " ಧಡ ಧಢ' ಹೀಗೆ ಬರಿಯಿರಿ. ಆಗಳೇ « ದ? ಬಕೆದಿರಲ್ಲ. 


ಶೀಘ್ರ ಸಾಕ್ಷರತಾ ಸಾಧನ ವಿ 


ಕೆಳಗೆ ಒಂದು ಗೀಟು ಕೊಡಬೇಕು. "ದ್ದ ಅಗತದೆ, ಇದಕ್ಕೂ ದೊಡ “ದ 
ಅಂತಾರೆ, « ಧನ ಧನ, « ಧಬಧಬೆ? ಹೀಗೇನೆ ಬರೀಬೇಕು. « ಧಡ ಧೆಡ? 
ಸಪ್ಸಳಾ ಕೇಳಿ ದನಾ ಬೆದರಿ ಹೋದವು. ಇತ್ತಲಾಗ ಗೌಡರೂ ಊರಿಗೆ 
ಹೋಗುವ ತಯಾರಿ ನಡೆಸಿದರು. 

ಇವತ್ತ ನೀವು ಬೇರೆ ಹೊಸಾ ಅಕ್ಷರ ಕಲಿತೀರಿ. ಬರೀತೀರೌ ನಾ ಹೇಳಿದ 
ಹಾಂಗ? «ಅಂ, "ಗ, «ಳ? ಬರೀರಿ. (ಹೀಗೆಯೆ) ಔ-ಡ-ಲ್ಲ 
ಔ-_ತ-ಣ, ಖ-ಣ್ಯ ಭ-ಣ--ಭ-ಣ ( ಇತ್ಯಾದಿ. ಇಂದು ಹೊಸದಾಗಿ ಕಲಿತ 
ಅಕ್ಷರಗಳಿಂದ ಶಬ್ದರಚನೆ ಮಾಡಿ ಓದಿಸಬೇಕು--ಬರೆಸಜೇಕು). 

ಇಂದು ಹೊತ್ತಾತು. ಇನ್ನೊಂದು ನಾಲ್ಪುಮಾತು ಗೌಡರಬಗ್ಗೆ 
ಹೇಳೋದಜೆ, ನಾಳಿಗೆ ಹೇಳತೀನಿ. ನೋಡಿಕೊಂಡು ಹೋಗರಿ ಮತ್ತ. 
ಕಾಲು ಜಾರತದ ಅಲ್ಲೆ. ನಿಮಗೂ ಡಬರೀಗೌಡರ ಗತಿ ಆದೀತು. ನಾಳಿಗೆ 
ಬರತೀರಿ ? ನಮಸ್ಕಾರ, 


ಹಾಠ ಐದನೇದು 


ನಿನ್ನೆ ನೋಡಿದಿರಲ್ಲಾ ಸರ್ಕಸಿನನರೂ ಊರು ಬಿಟ್ಟರು. ಗೌಡರೂ 
ಹೊರಡೂ ತಯಾರಿ ಮಾಡಿದರು. ಕುದುರೆಗೆ ಥಡಿ ಹಾಕಿಸಿದರು. ನಿಮಗ 
4 ಭಢಿ? ಬರೀಲಿಕ್ಕೆ ಬರೂದಿಲ್ಲ ಅಲ್ಲ? ನಾ ಹೇಳಿಕೊಡತೀನಿ. "ಥ' ಅಕ್ಷರ 
ಥಡೀ ಗೆತೀನ ಅಡ. ಕುದರೀ ಥಡೀಗೆ ಕಾಲಿಡೂ ತಂಗು ಜೋತು ಬಿದ್ದಿರೋ 
ದಿಲ್ಲ? ಹಾಗೆಯೆ. ಅದೂ ಬಿಡರಿ. ನಿನ್ನೆ" ಧಹಾ ಧಡಾ' ಬರೆದಿರಲ್ಲ. "ಥ? 
ಬರೀಜೀಕು. ಅದರಾಗ ಒಂದು ಸಣ್ಣ ಪೂಜಿ ಕೊಡಬೇಕು. €ಥ?' ಅತು. 
«ಥ?' ಕೃ ದೊಡ «ತ ಅಂತಾರ, « ರಥ್ಕ ಸಾರಥಿ, ಥೋಜೆ, ಥೂಥೂ? 
ದೊಳಗೆ " ಥ' ಹೀಗೇನೆ ಬರೀಬೇಕು. 

ಡಬರೀಗೌಡರು ಬೀಗರ ಮನಿಗೆ ಹೋಗುವನರು. ಬರೀಗೈಲೆ ಹೇಗೆ 
ಹೋಗತಾಕೆ? ಮನೀತೋಟ, ಒಂದು € ಛಲೋ? ರೆಸಬಾಳೀ " ಘಡಾ? 
ತರಿಸಿದರು. ಬೀಗರಿಗೆ ಕೊಡಲಿಕ್ಕೆ. ನಿಮಗ « ಭರೋ « ಘಡಾ' ಬರೀಲಿಕ್ಕೆ 
ಬರೋದಿಲ್ಲ. ನಿನ್ನೆ ಕೆಲವು ಹೊಸ ಅಕ್ಷರ ಕಲಿತಿರಲಿಲ್ಲ. ಇವತ್ತು ಕೆಲವು 
ಕಲಿತುಬಿಡಿರಿ. ಮುಗಿದುಹೋಯಿತು. ಎಷ್ಟು ಲಗುಲಗು ಕಲಿತಿರಿ ನೀವು! 
ಎಳೆಮಕ್ಕಳು ಸಾಲೀಯೊಳಗ ಇನೇ ಅಕ್ಷರ ಕಲೀಲಿಕ್ಕೆ ತಿಂಗಳಾನ ತಿಂಗಳ 
ತೊಗೋತಾರೆ. ಕಥೀಯೊಳಗ ಚಿತ್ರಾ ತಗದು ಕಲತೀರಿ ಅಲ್ಲ? ಅವಷ್ಟು 
ಅಕ್ಷರ ಬಂದರ ತೀರಿತು. ಉಳಕೀನೆಲ್ಲಾ ಅದರೊಳಗ ಸ್ವಲ್ಪು ಹೆಚ್ಚು ಕಡಿನೆ 
ಮಾಡಿ ಬರೀಲಿಕ್ಕೆ ಬರತಾನೆ. ಈಗ « ಛ? ತೆಗೆದುಕೊಳ್ಳಿ. "ಎ? ಬರೆದು 
ಕೊಂಬುಕೊಟ್ಬು ಕೆಳಗೆ ಒಂದು ಗೀಟು ಕೊಟ್ಟರ ತೀರಿತು. "ಛಛ? ಆಗತದ. 
" ಛಿಡ್ರಿ' « ಛಟ ಛಟ' ಹೀಗೇನೆ ಬರೀಬೇಕು. « ಛ' ಕೃ ದೊಡ «ಚ? 
ಅಂತಾರೆ. 

ಘಡಾ ಬರೆಯೋದು ಸಸಾರ. ಪಣತಿ "ಫಟ್‌? ಅಂತಾ ಒಡೀತಲ್ಲ? 
« ಫು? ಬರೆದು ಅದಕ್ಕೆ ಒಂದು ಬಾಲಾ ಹೆಚ್ಚಿದರ ತೀರಿತು. ಫೆ ಅತು. ಇದಕ್ಕು 
ದೊಡ ಗ ಅಂತಾರೆ. «ಘಡ್ಕಾ' ಘಾಟು ಇದರೊಳಗ ಇದೇ "ಘ' ಅಕ್ಷರ 
ಇರತದೆ. 


ಬಿ೨ 


ಶೀಘ್ರ ಸಾಕ್ಷರತಾ ಸಾಧನ ತಿಕ 


ಡಬರೀಗೌಡರು ಬಾಳೀ ಫೆಡಾ ಕುದುರೀ ಮೇಲೆ ಇಟ್ಟುಕೊಂಡು ಹೊರ- 
ಟಿರು. ತಂಪು ಹೊತ್ತು. ಹಾದಿ ಸಾಗಿತು. ಬಿಸಿಲೇರಿತು. ಕುದುರಿ ನೀರಡಿ- 
ಸಿತು. ಜಕ್ತಪ್ಪನ ಊರ ಹತೀಲೆ ಒಂದು ನೀರಿನ « ರುರಿ' ಇತ್ತು. 
ಕುದುರೀ ನೀರಿಗೆ ಒಯ್ದರು. " ರುರಿ' ಯೊಳೆಗೂ ಒಂದು ಹೊಸ ಅಕ್ಷರ. 
( ಹಳ್ಳಿಯ ನಯಸ್ಕರು " ಅಕ್ಸರ' ಅನ್ನುತ್ತಿದ್ದರೂ ಶಿಕ್ಷಕನು «ಅಕ್ಷರ? 
ಎಂದೇ ಹೇಳತಾ ಹೋಗಬೇಕು. « ರು? ಬರಿಯೋದು ಸಸಾರ. ರಂಜಣಿಗಿ 
«ರ್ರ? ಬರೆದು ಮುಂದೆ ಎರಡು ಬಾಲಾ ಹೆಚ್ಚಬೇಕು. ಕೆಳಗೆ ಗೀಟು ಕೊಡ 
ಬೇಕು. "ರು? ಕ್ಸ ದೊಡ "ಜ? ಅಂತಾರೆ. 

ಡಬಂಗೌಡರು ಕುದುರೀ ನೀರಿನ ರುರೀಗೆ ಮೇಲೆ ಕೂತುಕೊಂಡೆ 
ಒಯ್ದರು. ಕಾಲಾಗಿನ ಕಲ್ಲುಫಡಿ ಹೆಂಸೆಗಟ್ಟಿತ್ತು. ಕುದುರೀ ಕಾಲು ಜಾರಿತು. 
ಗೌಡಕು ಫಡಾನೆ 'ಕಡಕೊಂಡು ಬಿದ್ದರು. ಹಿಂದ ಗೌಡರ ಕಥೀ ಕೇಳಿರಲ್ಲ. 
ಗೌಡರ ಹೆಲ್ಲು ಮುರೀತು. ಡಾಕ್ಟ ರರು ಇಕ್ಕಳದಲೆ ಹಲ್ಲು ಕಿತ್ತಿದರು. 

ಗೌಡರ ಊಟ ಬೀಗರ i ಆತು. ಹಾನಿಗೆ ಕೂಸು "ಉ? 
ಅಂತಿತ್ತಲ್ಲ. ಅದು ಸಣ್ಣ «ಉ'. ಇದು ದೊಡ್ಡ " ಊ' ಊರು, ಊದು, 
ಹೀಗೇನ ಬರೀಬೇಕು. 

ಇಳಿಹೊತ್ತಿನಾಗ ಡಬರೀಗೌಡರು ಜಕ್ಕಪ್ಪ ಪೂಜಾರಿ ಕಡಿಗೆ ಹೋದರು. 
ಆತ ಇರೋದು ಗುಡಿಯೊಳಗೆ. ನೀವು ಗುಡಿ, ನಳ, ಈಶ್ವರಲಿಂಗ ಎಲ್ಲಾನೂ 
ನೋಡಿರಲ್ಲ? ಗೌಡರೂ ನಳದಾಗ ಕಾಲು ತೊಳೆದರು. ಗಂಟಿ ಬಾರಿಸಿದರು. 
ಈಶ್ವರಲಿಂಗಕ್ಕೆ ಜಕ್ಕಪ್ಪ ಪೂಜಾರಿ ಶಂಖದಲೆ ಜಳಕ ಮಾಡಿಸತಿದ್ದ. ನೀವೆ 
ಶಂಖಾ ನೋಡಿರಲ್ಲ. «ಶ' ಅಶರನೂ ಶಂಖದಂತೇನ ಅದ. ಇದು € ೫? 
ಶಂಕರ, ಈಶ, ಶಾಂತಿ, ಇದಶೊಳೆಗ ಇದೇ « ಶ' ಅಕ್ಷರ ಇರತದೆ. 

ಗೌಡರು ದೇವರಿಗೆ ಅರಿಷಣ ಕುಂಕುನು ಏರಿಸಿದರು. «ಅರಿಸಣ? 
ಇದರೊಳಗೆ ನಿಮಗ «ಷ?' ಬರೀಲಿಕ್ಕೆ ಬರೂದಿಲ್ಲ. ಅದು ನಿಮಗೆ ಹೊಸ 
ಅಕ್ಷರ. ಪಣತೀ «ಪ? ಬರೆದು ಗಂಟು ಕೆಳಗೆ ಇಳಿಸಿದರಾತು. "ಸ? 
ಆಗತದ. ಸಡಕ್ಸರ್ರಿ ಕಷಾಯ್ಕ ಔನಧ ಇವುಗಳಲ್ಲಿ "ಷ' ಹೀಗೇನೆ 
ಬರೀಬೇಕು. 

ಗೌಡರು ದೇವರಿಗೆ ಕಪ್ಸರದ ವಡಿ ಕೊಟ್ಟರು. « ನಡಿ? ಇದರೊಳಗೆ 
ನಿಮಗೆ ಯಾವ ಅಕ್ಷರ ಬರೋದಿಲ್ಲ | ಹೌದು. ಎಲ್ಲೀ "ಎ? ಬರೆದು 


೨೪ ಶೀಘ್ರ ಸಾಕ್ಷರತಾ ಸಾಧನ 


ಕೊಂಬುಕಟ್ಟಿ ದರಾತು. €ವ' ಆಗತದ, ವಕೀಲ ವಾರಸ್ಕಾ ಕವಡಿ, ಇನ 
ಗಳಲ್ಲಿ ಇದೇ" ವ? ಇರತದೆ. 

ಡಬರೀಗೌಡರು ಊರಿಂದ ಬಾಳೇ ಫಡಾ ತಂದಿದ್ದರಲ್ಲ. ಅದರಾಗಿಂಃ 
ಜೋಡುಹಣ್ಣು ದೇನರ ಮುಂದ ಇಟ್ಟರು. ಗೌಡರು ಹೋದಮೇಲೆ ಇದೆ 
ಹಣ್ಣು ತಿನ್ನಲಿಕ್ಕೆ ಇಲಿ ಬಂದದ್ದೂ ಜಕ್ಕಸ್ರ ಹೆರಳು ಒಗೆದದ್ದೂ ನಿಮ? 
ಎಲ್ಲಾ ನೆನಪು ಅದ ಅಲ್ಲ? 

ಡಬರೀಗೌಡರು ದೇವರಿಗೆ ಕೈ ಜೋಡಿಸಿ ಬೇಡಿಕೊಂಡರು. “ ಉಮಾಸತೆ, 
ಶಂಭೋ, ನಾನು ಅಜ್ಜ, ಕ್ಷಮಿಸು' !-ಎಂದು. " ಅಜ್ಜ? ಇದರಾಗ ಒಂದ? 
ಬುಡಕ ಒಂದು ಅಕ್ಬರ ಬರದದ ಅಲ್ಲ? ಹೌದು. ಹಿಂಜಿ ಹೇಳಿಜೆನೆಲ್ಲ ನಿಮಗ, 
ಅದು ಜೋಡು ಅಕ್ಬರ. € ಜ?ದ ಕೆಳಗೆ «ಇ? ಬರೀಬೇಕು. ಅಜ್ಜ, ತಜ್ಞ 
ಜ್ಞಾನ ಎಲ್ಲಾದರಾಗೂ ಇದೇ "ಜ್ಞ ಇರತದೆ. ಕ್ಸ” ಆದರೂ ಹೀಗೇ. 
(ಷೆ?ದ್ದ ಕೆಳಗಿನದು ಬರೆದು ಮೇಲೆ «ಕ? ಬರೀಬೇಕು, ದೇವರು ಕರುಣಾಳು. 
ಗೌಡರಿಗೆ ಗುಣ ಅತು, ಒಳ್ಳೇ ಬುದ್ದೀನೂ ಕಲಿತರು. ಈಗ ಮೊದಲಿನ 
ಹಾಗೆ ಜಬರು ಮಾಡೋದಿಲ್ಲ. ಡೌಲೂ ಮಾಡೂದಿಲ್ಲ. ಆಳಿನ ಕೂಡ 
ದುಡಿತಾರು ಆಳೂ ಹೋಳೂ ಬಹಳ ದಯಾದಿಂದ ನೋಡತಾರ. ಈಗ 
ಕಥೀ ಮುಗಿತು. ನೀವೂ ಎಲ್ಲಾ ಅಕ್ಷರ ಕಲಿತರಿ. ಇನ್ನು ಕೆಲವು ಜೋಡಕ್ಷರ 
ಅನೆ. ನಾಳೆ ಕಲಿಯೋಣಲ್ಲ? ಬರ್ರಿ ನನುಸ್ವಾರ. 


"ಸಾಠೆ ಆರನೇದು, ಏಳನೇದು ಹಾಗೂ ಎಂಟಿನೇದಂ 


ನಿನ್ನೆ ಹೇಳಿದೆನಲ್ಲಾ ಇವತ್ತು. ಜೋಡು ಅಕ್ಷರಗಳನ್ನು ಕಲಿಯೂದು 
ಅಂತಾ. ಕಲೀತೀರಾ? ಏನೂ ಬಿಗಿಯಿಲ್ಲ. ನೀವು ಕಲಿತ ಅಕ್ಸರಣೊಳಗ 
ಚೂರುಚಾರು ಬದಲು ಮಾಡೋದು. ಒಳ್ಳೇದು. ನಾ ಏನೋ ಫಳದ ಮೇಲೆ 
ಬರೆದೀನಿ. ಅದು ನಿಮಗೆ ಬರೋಬರಿ ಓದಲಿಕ್ಕೆ ಬರತದ ಏನು ನೋಡಿರಿ. 

4 ಮಲ್ಲಮ್ಮನು ತನ್ನ ಗಂಡನನ್ನು ಪ್ರೀತಿಸುತ್ತಿದ್ದಳು. ಆತನೇ ದೇವರೆಂದು 
ತಿಳಿದಿದ್ದಳು. ಚೆನ್ನ ಮಲ್ಲಿಕಾರ್ಜುನನ್ನು ಹೊಗಳುತ್ತ ಆತನಲ್ಲಿ ಭಕ್ತಿಯನ್ನು 
ಮಾಡುತ್ತಿದ್ದಳು. ಅವಳು ಅಕೃಮಹಾದೇವಿಯಂತೆ ಶ್ರೇಷ್ಠಶಿನಭಕ್ತಳು- - -” 

ಮಗೆ ಬಂದಂತೆ ಓದಿರಿ ನೋಡೋಣ: " ಮಲಮನು ಶನ ಗಂಡನನು 
ಪೀತಿಸುತಿದಳು. * - *? ವಿನಾದರೂ ಅರ್ಥನಾಗತಡೇನು ?-ತಿಳೀತದ ಏನು? 
6 ಮಲಮನು' ಹೋಗಿ " ಮಲ್ಲಮ್ಮನು? ಹೇಗೆ ಮಾಡಿಡೆ ಇಲ್ಲಿ? «ಕೆಳಗೆ 
ಏನೊ ಬರೆದಿದೆ ಅಲ್ಲನೆ?? ಹೌದು. ಹೀಗೆ ಕೆಳಗೆ ಬರೆದವುಗಳಿಗೆ " ಒತ್ತು? 
ಗಳೆನ್ನುವರು. ಇಂಥ ಅಕ್ಷರಗಳಿಗೆ 4 ಒತ್ತಫ್ಸೃರೆ?ಗಳೆನ್ನುವರು. ಒತ್ತಕ್ಸರ- 
ಗಳು ಬರದಿದ್ದರೆ ನೀವು ಸರಿಯಾಗಿ ಓದಲಾರಿರಿ, ಬರೆಯಲಾರಿರಿ. ಅದಕ್ಕಾಗಿ 
ಈದಿನ ಅವುಗಳನ್ನು ಕಲಿಯೋಣ. 

ಒತ್ತ ಕ್ಷರಡೊಳಗೆ ಒಂದು ಅಕ್ಷರದ ಕುತ್ತಿಗೆಯ ಮೇಲೆ ಮತ್ತೊಂದು 
ಅಕ್ಸರವು ಕೂತಿರುವದು. " ಆನೀ ಕಿರ್‌? « ಕಾನೆ ಕಾನ ಉತ್ತತ್ತಿ? ಆಡು- 
ವಾಗ ಒಬ್ಬರ ಹೇಗಲಮೇಲೆ ಮತ್ತೊಬ್ಬರು ಕೂಡುದಿಲ್ಲ? ಹಾಗೆಯೆ. 

ನೀವು ಕಲಿತ ಅಕ್ಷರಗಳಲ್ಲಿ ಕೆಲವು ಬಹೆಳ ಗಟ್ಟಿ ಮುಟ್ಟಿ, ಬಹಳ ಬಿರುಸು. 
ಮೇಲಿನ ಅಕ್ಸರದ ಭಾರಕ್ಕ ಅವು ಏನೂ ಬಾಗೂದಿಲ್ಲ ಕುಸಿ ಬೀಳೂದಿಲ್ಲ. 
ಇದು ನೋಡಿರಿ. ಖ, ೫;-ಜ್ಯ ರು, ಇ ;-ಟ್ಕ ಣ,-ಬ, ಭೆ 
ಷ, ಜ್ಞ; ಇವು ಇಷ್ಟು ಇಂಥಾ ಗಟ್ಟಿ, ಬಿರುಸು ಅಕ್ಸರೆಗಳು. « ಲೆಬ್ಬ ತ್ಲ 
«ಖ'ದ ಮೇಲೆ «ಖ' ಕೂತಿದೆ. ನಿನೂ ಬದಲು ಇಲ್ಲ. ಅಜ್ಜ ಜ?ದ 
ಗ ಒತ್ತಕ್ಸರೆಗಳೆಲ್ಲವನ್ನೂ ಒಂಜೇ ಸಾರಿ ತೆಗೆದುಕೊಳ್ಳದೆ. ೩ ಹಾಠಗಳಲ್ಲಿ 
ತೆಗೆದುಕೊಳ್ಳು ನದು ವಿಹಿತವಾದುದು. 


೨೫ 


೨೬ ಶೀಘ್ರ) ಸಾಕ್ಷರತಾ ಸಾಧನ 


ಮೇಲೆ "ಜ? ಕೂತಿಜೆ, ಏನೂ ಬದಲು ಇಲ್ಲ (ಇದರಂತೆ ಅಟ್ಟ, 
ಅಣ್ಣ, ಜಕ್ಕಣ್ಣ, ಹೆಬ್ಬ. * * * ಇತ್ಯಾದಿಗಳಲ್ಲಿ ಒತ್ತಿನ ಅಕ್ಷರವು ಹೇಗೆ 
ಬದಲಾಗದೆ ಉಳಿಯುವದೆಂಬುದನ್ನು ಶಿಕ್ಷಕರು ಅನೇಕ ಉದಾಹರಣೆಗಳಿಂದ 
ತೋರಿಸಬೇಕು. ಬರೆಯಿಸಿ ರೊಢವಾಗುವಂತೆ ಮಾಡಬೇಕು), 

ಇನ್ನು ಕೆಲವು ಅಕ್ಷರಗಳು ಇಷ್ಟು ಬಿರುಸು ಆಗಿಲ್ಲ. ಮೇಲಿನ ಅಕ್ಷರದ 
ಭಾರಕ್ಕೆ ಅವುಗಳ ಕೊಂಬು ಅಷ್ಟೇ ಕಡಿದು ಹೋಗುವದು. ಇದು ನೋಡಿರಿ: 
« ಅಕ್ಕ'ದಲ್ಲಿ "ಕದ ಕೊಂಬು ಮಾತ್ರ ಹೋಗಿದೆ. "ಲ? ಇದಕ್ಕೆ «ಕ'ದ 
ಒತ್ತು ಅನ್ನುವರು, ರೊಕ್ಕ, ಮುಕ್ಕು, ಬಕ್ಕರಿ. ಎಲ್ಲಾದರಲ್ಲಿ « ಕ'ದ ಒತ್ತು 
ಇರುವದು. 


ಕೊಂಬು ಕಳೆದುಕೊಳ್ಳುವ ಒತ್ತಶ್ಸರಗಳು 


—  ಉಶೈಿಂದುಕುಳಿತ . 
ii ಅಕ್ಷರ »> 
—  ಲುಕ್ಸಾನ್ರ ಉತ್ಸಾಹ 


ಅಕ್ಷರ ದ ಒತ್ತು - ಉದಾಹರಣೆ 
ಕ ಆ J —— ಅಕ್ಕೈ ಚಿಕ್ಕ ಇತ್ಯಾದಿ 
ಗ ia: ಗಿ i: ಅಗ್ಗ, ಮುಗ್ಗ ೨» 
ಘ್‌ ಸ್ವ ಬ ಇ ತ 93 
ಚ ಎ ಖಿ — ಬಚ್ಚ, ಚೊಚ್ಚಲ ಡೆ 
ಭ್ರ ಬ್ಲ ಟು ಎ... (ಅಚ್ಗಾದ ಕೂಸು 
ಥೆ — A ದಾ ಲಠ್ಚ, ಮುಬ್ಬಾಳ ಸ್ಯ 
ಡ — ಗೊಡ್ಡ ಗಿಡ 
(ಹಿ (ಶಿ 3 
ಢ — — (ಬಡ್ಮಾ' ಈ 
4 — ಹಿಕ್ಕೆ 
ದ ಅ ಇತನು ಉದ್ದ ಜಿದ್ದು ೨? 
ಥ ರ್‌ ks ಬುದ್ಧ 2) 
ಸ A ಅಸ್ಪ ತುಪ್ಪ »» 
ಫ 
ಶ 
ಸ 
ಸ 


೩. ££ ಆ. LT ೪) ಐ 5 ಇ ಇ 


ಶೀಘ್ರ ಸಾಕ್ಷರತಾ ಸಾಧನ ೨೩ 


ಅಶ್ಚರೆ 2೧ ಒತ್ತು - ಉದಾಹರಣೆ 
wu 
ಹೆ ಒಡ ಯ ಹ ಮಧ್ಯಾನ್ಮ ಇತ್ಯಾದಿ 
ಳ ಹ್‌ ಭ್ರ ie ಒಳ್ಳು, ಕಳ್ಳ 22 
ಯ ನ್‌ ಲಿ ಜನಾನ ಮೃಗ, ಖಷಿ 93 


ಮೇಲಿನವು ಎಲ್ಲಾ ಅಸ್ಟು ಗಟ್ಟಿ ಆಕ್ಷರಗಳಲ್ಲ. ಅವುಗಳ ಕೊಂಬು ಒಂದೇ 
ಹೋಗಿಬಿಡುತ್ತದೆ. ಇನ್ನೂ ಕೆಲವು ಅಕ್ಷರಗಳು ಬಹಳೇ ಮಿದುವು. ಮೇಭಿನ 
ಭಾರಕ್ಕೆ ಅವುಗಳ ಆಕಾರನೇ ಬದಲು ಆಗಿಹೋಗಿದೆ. « ಹೊಗಳುತ್ತ. 
ಇದರಲ್ಲಿ ಮೇಲಿನ ಅಕ್ಷರದ ಭಾರಕ್ಕೆ [ಕೆಳಗಿನ «ತ' ಬದಲಾಗಿ ಬಿಟ್ಟಿದೆ. 
6? ಇಡು (ತ'ದೆ ಒತ್ತು. ಭಕ್ತ, ರಕ್ತ. ಎಲ್ಲದರಲ್ಲಿಯೂ ಹೀಗೆಯೆ. 
ಇದೇ ರೀತಿಯಾಗಿ : 


ಅಕ್ಷರ ಒತ್ತು - ಉದಾಹರಣೆ 

ತ oO ಭತ್ತ, ಆಸ್ತ್ಯ ಹೊತ್ತು ಇತ್ಯಾದಿ 
ನ ದಾ ೩ ದ್‌್‌. ಅನ್ನ ಲಗ್ಭ ಅದ್ನ 2 
ಮ ಎಂ ಸ ಅಮ್ಮಾ, ಸದ್ಮ, ಕಮ್ಮು ,, 
ಯ — 3 —— ಅಯ್ಯ, ಕ್ಯಾನ, ಒಡ್ಯಾಣ ,, 


ಇನ್ನು ಬಂದೇ ಕಡೀದು. ರೆಂಜಣಿಗಿ "ರ? ಬಹಳ ಬದಲಾಗಿಬಿಡತದ, 
ಮೇಲಿನ ಅಕ್ಷರದ ಭಾರಕ್ಕ ಕುಸಿದುಹೋಗಿ ಅರ್ಧಾಚಂದಪ್ಪ ಅಗಿಬಿಡತದ. 
«ರ? ಅದರ ಒತ್ತು ) ಆಗತಜಿ, «ಕರ್ರಗೈ ಸಕ್ರಿ, ಕತ್ರಿ” ಇವುಗಳಲ್ಲಿ 
"ದ್ರ? ಕೆಳಗಿನ ಅಕ್ಷರ ಇದ್ದರ, ಮೇಲಿನ ಭಾರಕ್ಕ ಅರ್ಥಚಂದಸ್ಪನಂತೆ ) 
ಆಗತದೆ. 

ಒನ್ಮೊಮ್ಮೆ «ರ? ಮೇಲಿನ ಅಕ್ಷರ ಆಗಿದ್ದರೂ, ತಾನೇ ಮೇಲೆ ಕೂತಿ 
ದ್ದರೂ ಬದಲಾಗಿ «೯ ರ ಅಂಕೀಗತಿ ಆಗತದ. ಗರ್ಕ, ಬರ್ಫ, ಚಿರ್ಚು 
ಇವುಗಳಲ್ಲಿ «ರ? ಮೇಲಿನ ಅಕ್ಷರ. ಆದರೂ ಬದಲಾಗತದ. 4೯? ಪ್ರ 
ಗುರ್ತಿಗೆ ಅರ್ಕಾನಳಿ ಅನ್ನತಾರೆ. ಇದನ್ನ ಬಿಟ್ಟು ಗರ್ಯ, ಬರ್ಸ, ಚಿಕ್ಕು 
ಹೀಂಗೊ ಬರೀತಾರ. ಅದೂ ಬರೋಬರಿ, ನಿಮಗೆ ಎರಡೂ ಗೊತ್ತಿರಲಿ 
ಅಂತಾ ತೋರಿಸಿದೆ. 


ನಿಲೆ ಶೀಘ್ರ ಸಾಕ್ಷರತಾ ಸಾಥನ 


ಇನ್ನೊಂದು ಅಕ್ಷರನಿಜೆ. ಕಿವಿಗೆ «ರ? ದ ಹಾಗೆ ಕೇಳಿಸತದೆ. ಆದರೆ 
ಅದು ಬೇರೆ ಅಕ್ಷರ, ಅದನ್ನು ಹೀಗೆ «ಖು? ಅನ್ನಬೇಕು. ಬರೆಯಬೇಕು. 
4 ಖಟಿಪಿಬಿ? ಯೊಳಗೆ « ಖ' ಬರೆದಿರಲ್ಲ.. "ಖ'ಕೈ ಮೇಲೆ ಕೊಂಬುಕೊಟ್ಟು 
ಹಾದೀಮಾಲಗಂಬ ಹೆಚ್ಚಿದರಾತು. ಅದು ಖೆ? ಆಗತದೆ. «ಯ? 
ಬೇಕೆ ಅಕ್ಷರದ ಕೂಡ ಕೂಡಿಕೊಂಡರೆ ಅದರ ಒತ್ತು ಉೃ'-"ಲ1ದ ಹಾಗೆ 
ಆಗತದೆ. 
" ಕ-ಖು ಕೃ, «ಮೃಗ'-ದ ಮಳಿ; " ಕೃಷ್ಣ? ಹೀಗೆಯೇ ಬರೆಯ 
ಬೇಕು. 

ಒಳ್ಳೇದು, ನೀವು ಅಕ್ಷರೆದೊಳಗ ಏನೇನು ಕಲೀಬೇಕು ಅದನ್ನೆಲ್ಲಾ ಈಲ್ಲಿ 
ಫಲಿತಂತಾತು. ನೋಡಿದಿರಾ? ಮೊನ್ನೆನೊನ್ನೆ ಸುರುವು ಮಾಡಿದೆನು. ಎಷ್ಟು 
ಗುಲಗು ಕಲಿತುಬಿಟ್ಟಿರಿ ನೀವು? 

ಇನ್ನು ನೀವು " ನಾನೂ ಹಿದತೀನಿ? ಅಂತಾ ಹೇಳಬೇಕು. ನೀವು 
ಹಿದೂಹಾಂಗ ಬಹೆಳ ಸಸಾರಾಗಿ ಬರೆದ ಮಾಟನಮಾಟ ಪುಸ್ತಕ ನಿನುಗ 
ಕೊಡತಾರ. 

ಆದರ ಹಿಂಜಿ ನಿಮಗ «ಬಳ್ಳಿ? ಅಂತಾ ಹೇಳಿದೆನಲ್ಲಾ. ಇನ್ನೊಮ್ಮೆ 
ಅವನ್ನೆಲ್ಲಾ ಒತ್ತಟ್ಟಿಗೆ ಕಲಿಯೋಣ, ಒತ್ತಟ್ಟಿಗೆ ಬರಿಯೋಣ, ಅಂದರ 
ಫಿಮಗೆ ಭರಾಭರಾ ಓದಲಿಕ್ಕೆ ಬರತದ.. 

ಆಮೇಲೆ ನಿಮಗ ಎಣಿಸಲಿಕ್ಟೆ ಬರತದ ಅಲ್ಲಾ. ಒಂದು ಎರಡೂ 
ಅಂತಾ, ಅದನ್ನೇ ಹೇಗೆ ಬರೀಬೇಕು ನಿಮಗೆ ಗೊತ್ತಿಲ್ಲ ಒಂದು (೧) 
ಹೀಗೆ ಬರೀತಾರೆ. ಇವಕ್ಕೆಲ್ಲಾ ಅಂಕಿ ಅಂತಾರೆ. 

ಇಷ್ಟು ಕಲಿತುಬಿಡಿ೫ ಅಮೇಲೆ ನಿಮ್ಮ ಕೈ ಹಿಡಿಯುವವರಿಲ್ಲ. ನಾಳಿ 
ಗೇನು? ನೆನಸದನ? « ಬಳ್ಳಿ? ಹೌದು. 

ಒಳ್ಳೇದು ಬರ್ರಿ. ನಮಸ್ಕಾರ. 


ಪಾಠ ಒಂಭತ್ತನೇದು 


ಎಲಿ ಒಂದೆರಾಗ ಒಂದು ಕೂಡಿಕೊಂಡು ಸಾಲಾಗಿ ಬೆಳೀಶಾವಲ್ಲ? 
ಬಳ್ಳಿ ಯೊಳಗ. ಹಾಗೆಯೇ ಕೂಡಿಕೊಂಡ ಅಕ್ಷರಗಳನ್ನು ನಾ ನಾಲಾಗಿ ಬರಿ 
ತೀವಲ್ಲ ಅದಕ್ಕೇನೆ ಅಕ್ಷರಗಳ « ಬಳ್ಳಿ? ಅನತಾರೆ. 'ಹಂಜೆ ಹೇಳಿದ್ದೆನಲ್ಲ 
ನಮಗ ಇದರ? ಬಳ್ಳ 'ಕಟ್ಟೂದು-ಬಳ್ಳೀ ಬರೆಯೂದು ನಿಮಗ ಈಗ 
ಬರತಜೆ. ಅದನ್ನೇ ನಿಮಗೆ ಮುತ. ಮ್ಶೆ ನೆನಪ ಗ್ರಮಾಡಿಕೊಡತೇನೆ. ಒತ್ತಟ್ಟಿಗೆ 
ಎಲ್ಲಾ ಬಳ್ಳಿ ಸ ಓದಿಬಿದೋಣ. ತಾಗಿ 


ಮೊದಲನೇದು «ಕ, 
(ಕ್ಟ? ಕ್ಪೈ ( ಕೊಂಬು ತೆಗೆದು) ಕಾಲು ಹೆಚ್ಚಿ ದರೇನಾಯಿತು? ಕಾ. 
ಶ್ರ? ಕ್ರೈ ಗಿಳಿಮೂಗು ಹೆಚ್ಚೆ ದರೇನಾಯಿತು ? 4, 


ಕೆ? ಕೈ ಗಿಳಿಮೂಗು ಹಚ್ಚ ಮುಂಡೆ ರುಲಾರಿ ಹಚಿ ಸಿದರಿ: ? ಕೇ. 
"ಕ? ಕೈ ಹಾದೀ ನ ಮುಂಜೆ ರುಲಾರಿ ಹೆಚ್ಚಿದೆ? ಕು. 


ಜ್ರ? ಕ್ರೈ ಹಾದೀ ಮಾಲಗಂಬ ಹೆಚ್ಚೆ ಮುಂಜಿ ಒಂದು ಕಾಲು 
ಹೆಚ್ಚಿದರೆ? ಕೂ. 


ಕ? ದ ಕೊಂಬು ಇಟ್ಟು ಅದಕ್ಕ ಗಿಳಿಮೂಗು ಹೆಚ್ಚೆ ದರೆ? ಕ, 


«ಕ? ದ ಕೊಂಬು ಇಟ್ಟು ಅದಕ್ಕ ಗಿಳಿಮೂಗು ಹೆಚ್ಚೆ ಮುಂದೆ ರುಲಾರಿ 
ಹೆಚ್ಚಿದರೆ? ಕೇ. 


(ಕದ We ಗಿಳಿಮೂಗು ಹೆಚ್ಚಿ ಮುಂಜಿ ಕೋಳಿ ( ಹುಂಜ) 
ಪುಚ್ಛ್ಚ ಹೆಚ್ಚಿದರೆ? ಕೊ. 


"ಕೊ? ಕೈ ರುಲಾರಿ ಹಚ್ಚಿದರೆ? ಕೋ. 


ನಿ 


ತ ಶೀಘ್ರ ಸಾಕ್ಷರತಾ ಸಾಧನೆ 
(ಕೆ? ಕೈ ಕೊಂಬಿಗೆ ಮತ್ತೊಂದು ಗಂಟುಗಟ್ಟಿ ಕಾಲು ಹೆಚ್ಚಿದರೆ? ಕ 
"ಕ? ದೆ ಮುಂದೆ ಒಂದೇ ಪೂಜಿಯನ್ಸಿಟ್ಟಿರೆ ೪ ಕಂ. 
«ಕ? ದ ಮುಂಜಿ ಎರಡು ಪೂಜಿಯನ್ಸಿಟ್ಟರಿ? ಕಃ. 


* ಇದು «ಕ ದ ಬಳ್ಳಿ: ಕೃಕ್ಕಾಕೈಿ ಕ್ರೀ ಕ್ಕು ಕೂ ಕೆ ಕೇ 
ಸ್ಸ, ಕೊ, ಕ್ಕೊ ಸ್ಕೌ ಕಂ. 5& ಹೀಗೆಯೇಖ್ಯಖಾ 0ಎ 


* ಕೊಂಬು ಇಲ್ಲದಲ್ಲಿ ಆಗುನ ಹೆಚ್ಚುಕಡಿನೆಯನ್ನು ಶಿಕ್ಷಕರು ಎತ್ತಿ ತೋರಿಸೆ 
ಬಹುದು, 


ಪಾಠ ಹತ್ತನೆಸಿನ್ನು 
ನಿಮಗೆ ಎಲ್ಲಾರಿಗೂ ಎಣಿಸಲಿಕ್ಕೆ ಬರತದ. ರೊಕ್ಕಾ ಕೊಡತೀರಿ, 
ತೊಗೋತೀರಿ. ನಿಮ್ಮ ಹೆಣ್ಮಕ್ಕಳು ಹೆತ್ತು ಮನಿಗೆ ಹಾಲು, ಮೊಸರು, ಬೆಣ್ಣಿ 
ಹಾಕಿರತಾರೆ ತ ನವುಟಾಕು, ಮತ್ತು ಸ್ಯ ಚೊಕ್ಕ ರೆಖ್ಬಾ ಹೇಳತಾರ, 
ಆದರಿ ಅದನ್ನೇ ಬರೀಲಿಕ್ಕೆ ಬರೂದಿಲ್ಲ ಇಷ್ಟೆ... ಅಂದರ ನಮಗೆ ಅಂಕಿ 
ಬರೂದಿಲ್ಲ. eR ಕಲಿತುಬಿಡಿರಿ, 


ಒಂದು ಹೀಗೆ ಬರೆಯುವವು ೧ 
ಎರಡು ಸ್ಯ ೨ 
ಮೂರು A ಜ್ರ 
ನಾಲ್ಕು ಸ ಛ 
ಐದು Ke ೫ 
ಆರು ಚೆ ೬ 
ಬಳು ಜ್ನ ೬ 
ಎಂಟು pl ೮ 
ಒಂಭತ್ತು ಇ ೯ 
ಹತ್ತು ಸ ೧೦ 
ಹತ್ತರಲ್ಲಿ ಒಂದು ಕೂಡಿಸಿದರೆ 
೧೦ + ೧ i ೧೧ 
ನರಿ ತೆ: ವ್ಯ ೧೨ 
ಹತ್ತಕೈ ಹೆತ್ತು 22 
೧೦ + ೧೦ ss ೨೦ 


( ಈ ರೀತಿಯಾಗಿ ಎರಡು ಪರೀಕ್ಷೆ [ಟೆಸ್ಟ್‌] ಮುಗಿಯುವದರೊಳಗಾಗಿ 
ಸುಮಾರು ಆರು ತಿಂಗಳಲ್ಲಿ ಅವರಿಗೆ ನೂರರ ನರಿಗೆ ಅಂಕಿಗಳ ಜ್ಞಾ ಸ್ಲಿನವಾದ 
ರಾಯಿತು. ಇದರ ಜೊತೆಗೆ ಹತ್ತರಗಂಟು-ಬಿಡಿಗಾಳು - ಎಂದು. ಸುಲಭೆ 
ವಾಗಿ ಕೂಡಿಸುವದು-ಕಳೆಯುವದನ್ನು ಬಾಲಕರಿಗೆ ಹೇಳುವ ರೀತಿಯಲ್ಲಿಯೇ 
ಅವರಿಗೆ ತಿಳಿಸಿಕೊಡಬಹುದು). 


೩೧ 


